ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ ನವೆಂಬರ್ ೧೭, ೨೦೧೬ ( ಕಾರ್ತಿಕ ೨೬ , ಶಕ ವರ್ಷ ೧೯೩೮) 
Bengaluru , Thursday , November 17 , 2016 ( Karthika 26 , Shaka Varsha 1938 ) 


ಸಂಚಿಕೆ ೪೫ 
Issue 45 


- ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಈ ಸಂಬಂಧಿಸಿದ ಅಧಿಸೂಚನೆಗಳು 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡವಳಿ 
ವಿಷಯ : ಶ್ರೀ ವೈ .ಎನ್. ರವಿಶಂಕರ್, ಭೂಮಾಪಕರು. ತಹಶೀಲ್ದಾರ್ ಕಛೇರಿ, ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 

ಇವರ ವಿರುದ್ಧದ ಟ್ರಾಪ್ ಪ್ರಕರಣ ಕುರಿತು. 
ಉಲ್ಲೇಖ : 1. ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ: 

ಲೋಕ್/ಐಎನ್‌ವಿ( ಜಿ )/ ಎಂ - / ಸಿಆರ್ 05 / 2011 , ಚಿಕ್ಕಮಗಳೂರು ದಿನಾಂಕ : 21 - 04 - 2011. 
2. ಈ ಕಛೇರಿ ಸಮ ಸಂಖ್ಯೆ ನಡವಳಿ ದಿನಾಂಕ 18 - 06 - 2011. 
3. ಈ ಕಛೇರಿಯ ಸಮ ಸಂಖ್ಯೆ ನಡವಳಿ ದಿನಾಂಕ: 24 - 02 -2012. 
4. ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ : 

ಲೋಕ್/ ಐಎನ್ವಿ( ಜಿ)/ ಎಂ -18/ಸಿಆರ್‌.5 /2011, ಚಿಕ್ಕಮಗಳೂರು ದಿನಾಂಕ 07 - 03 - 2012 . 
5 . ಈ ಕಛೇರಿಯ ಸಮ ಸಂಖ್ಯೆ ನಡವಳಿ ದಿನಾಂಕ: 19 - 04 - 2012 . 
6. ಘನ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಸತ್ರ ಮತ್ತು ವಿಶೇಷ ನ್ಯಾಯಾಲಯದ ವಿಶೇಷ ಪ್ರಕರಣ 

ಸಂಖ್ಯೆ:38 /2012ರ ತೀರ್ಪು ದಿನಾಂಕ 04 - 09 - 2014, 
ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ರವರ ಪತ್ರ ಸಂಖ್ಯೆ: 

ಲೋಕ್/ಐಎನ್‌ವಿ( ಜಿ)/ ಎಂ - 18 /ಸಿಆ‌5 / 2011, ಚಿಕ್ಕಮಗಳೂರು, ದಿನಾಂಕ 02 - 12 - 2014 , 

8. ನೌಕರರ ಮನವಿ ದಿನಾಂಕ: 06 - 11 - 2014. 
ಪ್ರಸ್ತಾವನೆ : 

ಶ್ರೀ ವೈ .ಎನ್. ರವಿಶಂಕರ್, ಭೂಮಾಪಕರು , ತಹಶೀಲ್ದಾರ್ ಕಛೇರಿ, ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರು ಹಿಂದೆ ತಹಶೀಲ್ದಾರ್‌, 
ಚಿಕ್ಕಮಗಳೂರು ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಫಿರ್ಯಾದಿದಾರರಾದ ಶ್ರೀ ಬಿ. ಬಿ. ಲೋಕೇಶಗೌಡ, ಕಡವಂತಿ ಗ್ರಾಮ ಚಿಕ್ಕಮಗಳೂರು 
ತಾಲ್ಲೂಕು ಇವರು ಕಡವಂತಿ ಗ್ರಾಮ ಸ. ನಂ . 1972 ರಲ್ಲಿ 9 ಗುಂಟೆ 198 ರಲ್ಲಿ 10 ಗುಂಟೆ 203ರಲ್ಲಿ 2 ಎಕರೆ 4 ಗುಂಟೆ ಜಮೀನನ್ನು ಸರ್ವೆ ಮಾಡಿ 
ನಕಾಶೆ ತಯಾರಿಸಿ ಪಕ್ಕಾ ಜೋಡು ಮಾಡಿ ಕೊಡಲು ತಹಶೀಲ್ದಾರ್ ಕಛೇರಿಗೆ ಅರ್ಜಿ ಸಲ್ಲಿಸಿದ್ದು, ಸದರಿ ಜಮೀನಿನ ಅಳತೆಯನ್ನು ಆಪಾದಿತ ನೌಕರರು 
ಮಾಡಿದ್ದು , ನಕಾಶೆಯನ್ನು ತಯಾರಿಸಿ ತಹಶೀಲ್ದಾರ್ ರವರಿಗೆ ಕಳುಹಿಸಲು .10 ,000/ - ಗಳ ಅಕ್ರಮ ಸಂಭಾವನೆ 7.10.000/- ಹಣಕ್ಕೆ ಒತ್ತಾಯಿಸಿ 
ಕೆ.500/- ಗಳನ್ನು ಪಡೆದುಕೊಂಡಿರುತ್ತಾರೆ. ಫಿರ್ಯಾದಿದಾರರಿಗೆ ಲಂಚದ ಹಣವನ್ನು ಕೊಡಲು ಇಷ್ಟವಿಲ್ಲದ ಕಾರಣ ಚಿಕ್ಕಮಗಳೂರು ಲೋಕಾಯುಕ್ತ 
ಪೋಲೀಸ ಠಾಣೆಗೆ ದಿನಾಂಕ 29 - 03 - 2011ರಂದು ದೂರು ನೀಡಿರುತ್ತಾರೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಎಲ್ಲಾ ಔಚಿತ್ಯಪೂರ್ಣ 
ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ . 

ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರುರವರು ಉಲ್ಲೇಖ(1) ರ ಪತ್ರದಲ್ಲಿ ಆಪಾದಿತ ನೌಕರರು 
ಫಿರ್ಯಾದಿದಾರರಿಂದ ಚಿಕ್ಕಮಗಳೂರು ಕಂದಾಯ ಇಲಾಖೆಯ ಸರ್ವೆ ಶಾಖೆಯಲ್ಲಿ ಲಂಚದ ಹಣ .10 ,000/ - ಗಳನ್ನು ಕೇಳಿ ಪಡೆದುಕೊಂಡಾಗ, 
ಚಿಕ್ಕಮಗಳೂರು ಲೋಕಾಯುಕ್ತರವರು ಬೀಸಿದ ಟ್ರಾಪ್ ಬಲೆಯಲ್ಲಿ ಸಿಕ್ಕಿಬಿದ್ದಿರುತ್ತಾರೆಂದೂ , ಲಂಚದ ಹಣವನ್ನು ಪಂಚರ ಸಮಕ್ಷಮ 


(೩೬೮೧) 


೩೬೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


ಭಾಗ ೩ 


ವಶಪಡಿಸಿಕೊಳ್ಳಲಾಯಿತು ಎಂದು ತಿಳಿಸುತ್ತಾ, ಆರೋಪಿತ ನೌಕರರು ಪ್ರಕರಣದ ಸುಗಮ ತನಿಖೆಗೆ ಅಡ್ಡಿ ಉಂಟು ಮಾಡುವ ಅಥವಾ ತನಿಖೆಯಲ್ಲಿ ಹಸ್ತಕ್ಷೇಪ 
ಮಾಡುವ ಹಾಗೂ ಸಾಕ್ಷಿ ಪುರಾವೆಗಳನ್ನು ನಾಶಗೊಳಿಸುವ ಸಾಧ್ಯತೆಗಳಿರುವುದರಿಂದ ಇವರನ್ನು ಕೂಡಲೇ ಅಮಾನತ್ತಿನಲ್ಲಿರಿಸಿ ಹುದ್ದೆಯ ಹಕ್ಕನ್ನು ಬೇರೆಡೆಗೆ 
ವರ್ಗಾಯಿಸಲು ಕೋರಿರುತ್ತಾರೆ . 

ಈ ಕಛೇರಿಯ ಉಲ್ಲೇಖ ( 2) ರ ನಡವಳಿಯಲ್ಲಿ ಆಪಾದಿತರನ್ನು ಟ್ರ್ಯಾಪ್ ಪ್ರಕರಣದ ವಿಚಾರಣೆಯನ್ನು ಕಾಯ್ದಿರಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ 
ಅಮಾನತ್ತುಗೊಳಿಸಿ ಹುದ್ದೆಯ ಹಕ್ಕನ್ನು ತಹಶೀಲ್ದಾರ್ ಗದಗ್ ಕಛೇರಿಗೆ ಸ್ಥಳಾಂತರಿಸಲಾಗಿತ್ತು. 

ಈ ಕಛೇರಿಯ ಉಲ್ಲೇಖ ( 3) ರ ನಡವಳಿಯಲ್ಲಿ ಆಪಾದಿತರನ್ನು ಅಮಾನತ್ತಿನಿಂದ ತೆರವುಗೊಳಿಸಿ ತಹಶೀಲ್ದಾರ್ ಗದಗ್ ಕಛೇರಿಯಲ್ಲಿ ಖಾಲಿ ಇದ್ದ 
ಭೂಮಾಪಕರ ಹುದ್ದೆಗೆ ಪುನರ್‌ ನೇಮಕಗೊಳಿಸಲಾಗಿರುತ್ತದೆ. 

ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಉಲ್ಲೇಖ ( 4) ರ ಪತ್ರದಲ್ಲಿ ಆಪಾದಿತರು ಭ್ರಷ್ಟಾಚಾರ 
ನಿರ್ಮೂಲನಾ ಕಾಯ್ದೆ 1988ರ ಕಲಂ7, 13(1)( ಡಿ) ಜೊತೆಗೆ 13( 2) ರ ಅಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜನೆಗೆ ಒಳಪಡಿಸಲು 
ಮಂಜೂರಾತಿಯನ್ನು ಕೋರಿರುತ್ತಾರೆ. ಈ ಕಛೇರಿಯ ಉಲ್ಲೇಖ (5 ) ರ ನಡವಳಿಯಲ್ಲಿ ಆರೋಪಿತರನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಅಭಿಯೋಗ ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

ಚಿಕ್ಕಮಗಳೂರಿನ ಘನ ಪ್ರಧಾನ ಸತ್ರ ಮತ್ತು ವಿಶೇಷ ನ್ಯಾಯಲಯದ ಉಲ್ಲೇಖ (6) ರ ಆದೇಶದಲ್ಲಿ ಶ್ರೀ ವೈ . ಎನ್ ರವಿಶಂಕರ್, ಭೂಮಾಪಕರು 
ತಾಲ್ಲೂಕು ಕಛೇರಿ ಚಿಕ್ಕಮಗಳೂರು ಇವರು ತಪ್ಪಿತಸ್ಥರೆಂದು ಪರಿಗಣಿಸಿ , ಆರೋಪಗಳು ಸಾಬೀತಾಗಿದ್ದಕ್ಕೆ 3 ವರ್ಷ ಕಠಿಣ ಸಜೆ ಮತ್ತು ಕೆ. 10,000/ - ಗಳ 
ದಂಡ ಕಟ್ಟಲು ತೀರ್ಪು ನೀಡಲಾಗಿರುವ ಹಿನ್ನೆಲೆಯಲ್ಲಿ, ಭಾರತೀಯ ಸಂವಿಧಾನದ ಅನುಚ್ಛೇದ 311 (2) ರ ಪ್ರವರ್ಗ ಕೆ. ಸಿ. ಎಸ್ ( ಸಿಸಿಎ) ನಿಯಮಾವಳಿಗಳು. 
1957ರ ನಿಯಮ 14 ಹಾಗೂ 10 (2) ಮತ್ತು ಸರ್ಕಾರದ ಸುತ್ತೋಲೆ ಸಂ . ಸಿಆಸುಇ 9 ಸೇಇವಿ 95, ದಿ:26 -06 - 1996 , ಸರ್ವೋಚ್ಚ ನ್ಯಾಯಾಲಯದ 
ಕ್ರಿಮಿನಲ್ ಮೇಲ್ಮನವಿ ಸಂ . 770 /2001ರ ತೀರ್ಪಿನತ್ತ ಗಮನವನ್ನು ಸೆಳೆಯುತ್ತಾ ಆರೋಪಿತ ನೌಕರರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಲು ಅಗತ್ಯ 
ಕ್ರಮ ಜರುಗಿಸುವಂತೆ ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಉಲ್ಲೇಖ ( 7) ರ ಪತ್ರದಲ್ಲಿ ಕೋರಿರುತ್ತಾರೆ. 

ಶ್ರೀ ವೈ .ಎನ್ ರವಿಶಂಕರ್, ಭೂಮಾಪಕರು ಉಲ್ಲೇಖ( 8) ರ ಮನವಿಯೊಡನೆ ಸಲ್ಲಿಸಿರುವ ಗೌ .ಕರ್ನಾಟಕ ಉಚ್ಚ ನ್ಯಾಯಾಲಯದ 
ದಿ : 26 - 9 - 2014ರ |. A . No 1 /2014ರ ಆದೇಶದ ಪ್ರತಿಯನ್ನು ಪರಿಶೀಲಿಸಲಾಗಿ, ಚಿಕ್ಕಮಗಳೂರಿನ ಘನ ಪ್ರಧಾನ ಸತ್ಯ ಮತ್ತು ವಿಶೇಷ ನ್ಯಾಯಾಲಯದ 
ತೀರ್ಪಿನ ವಿರುದ್ದ ಆರೋಪಿತರು ಗೌ . ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಅಪೀಲ್ ಸಂ : 817 /2014ರಂತೆ ಮೇಲ್ಮನವಿಯನ್ನು ಸಲ್ಲಿಸಿದ್ದು, ಘನ 
ನ್ಯಾಯಾಲಯವು ಮೇಲ್ಮನವಿಯನ್ನು ಅಂಗೀಕರಿಸುತ್ತಾ , ಘನ ಸತ್ರ ನ್ಯಾಯಾಲಯವು ವಿಧಿಸಿರುವ ಶಿಕ್ಷೆಯನ್ನು ಮಾತ್ರ 1. A. No.1/2014ರಲ್ಲಿ 
ಅಮಾನತ್ತುಗೊಳಿಸಿದ್ದು ಪ್ರಕರಣವು ವಿಚಾರಣಾ ಹಂತದಲ್ಲಿರುತ್ತದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 9 ಸೇಇವಿ 95 ದಿನಾಂಕ 26 -06 - 1996 ರಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಸಂಖ್ಯೆ: 
770 /2001, ದಿನಾಂಕ 02 - 08 - 2001 ರನ್ವಯ ನ್ಯಾಯಾಲಯವು ನೌಕರರಿಗೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಲ್ಲಿ ಸಂವಿಧಾನದ ಅನುಚ್ಛೇದ 311 ( 2) 
ರಡಿಯಲ್ಲಿನ 2ನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 
1957ರ ನಿಯಮ 14(1) ರನ್ವಯ ಕ್ರಿಮಿನಲ್ ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾದಂತಹ ಸರ್ಕಾರಿ ನೌಕರರನ್ನು ಸೇವೆಯಿಂದ ವಜಾ ಮಾಡುವ 
ಅಥವಾ ತೆಗೆದು ಹಾಕುವ ದಂಡನೆಯನ್ನು ವಿಧಿಸಬಹುದಾಗಿದೆ ಹಾಗೂ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ದೋಷಸಿದ್ದಿಯಾದಾಗ ಯಾವುದೇ 
ಸರ್ಕಾರಿ ನೌಕರನು ಸಾರ್ವಜನಿಕವಾಗಿ ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು ಅರ್ಹನಿರುವುದಿಲ್ಲವೆಂಬ ಸರ್ಕಾರದ ಸುತ್ತೋಲೆಯನ್ನು ಪರಿಗಣಿಸಿ ಸದರಿ 
ನೌಕರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶಿಸಿದೆ . 

ಆದೇಶ 
ಸಂಖ್ಯೆ: ಸಿಬ್ಬಂದಿ, ಶಿಸ್ತು/ ಟ್ಯಾಪ್ ( ಮೈ ) 03/2011 -12 ದಿನಾಂಕ : 22 -07 - 2016, 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಮುನೀಶ್ ಮೌದ್ಗೀಲ್ ಭಾ . ಆ . ಸೇ , ಆಯಕ್ತರು , ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು, ಘನ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಸತ್ರ ಮತ್ತು ವಿಶೇಷ ನ್ಯಾಯಾಲಯದ ವಿಶೇಷ ಪ್ರಕರಣ ಸಂಖ್ಯೆ: 
38 /2012ರ ತೀರ್ಪು ಹಾಗೂ ಸರ್ಕಾರದ ಸುತ್ತೋಲೆ ಸಂ : ಸಿಆಸುಇ 9 ಸೇಇವಿ 95 , ದಿನಾಂಕ 26 - 06 - 1996 ರನ್ವಯ ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 9(3) ರೊಂದಿಗೆ ಓದಿಕೊಂಡ ನಿಯಮ 8( VIII) ರಲ್ಲಿ ಪ್ರದತ್ತವಾದ 
ಅಧಿಕಾರದಂತೆ ಶ್ರೀ ವೈ . ಎನ್. ರವಿಶಂಕರ್ ಭೂಮಾಪಕರು, ತಹಶೀಲ್ದಾರ್ ಕಛೇರಿ, ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ. 
PR- 651 

ಆಯುಕ್ತರು 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 

ಭೂದಾಖಲೆಗಳು, ಬೆಂಗಳೂರು. 


ಕೃಷಿ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿಗಳು , ಬೆಂಗಳೂರು ಇವರ ನಡವಳಿಗಳು 
ವಿಷಯ : ಶ್ರೀ ಕರಿಗೌಡ, ಗ್ರೂಫ್ ಡಿ ನೌಕರರು, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಚನ್ನಪಟ್ಟಣ ಇವರ ಅನಧಿಕೃತ 

ಗೈರು ಹಾಜರಿ ಬಗ್ಗೆ ಶಿಸ್ತು ಕ್ರಮ . 
ಓದಲಾಗಿದೆ: 1. ಜಂಟಿ ಕೃಷಿ ನಿರ್ದೇಶಕರು, ರಾಮನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಜಕೃನಿ / ರಾನ/ಕ. ಗೌ / ಆಗೈಹಾ/2013 - 14 

ದಿನಾಂಕ: 28 - 9 - 2013 . 
2 . ಸಹಾಯಕ ಕೃಷಿ ನಿರ್ದೇಶಕರು , ಚನ್ನಪಟ್ಟಣ ಇವರ ಪತ್ರ ಸಂಖ್ಯೆ : ಸಕೃನಿ/ ಚ / ಸಿ / ಶ್ರೀ ಕ. ದೋ . ಪ /2011 -14 

ದಿನಾಂಕ:12 - 7 - 2013 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


೩೬೮೩ 


3 . ಇಲಾಖಾ ಪತ್ರ ಸಂಖ್ಯೆ ಸಿಬ್ಬಂದಿ - 1/ ವಿಚಾರಣೆ 5 / 3 /2013 - 14 ದಿನಾಂಕ : 28 -10 -2013, 17 - 12 - 2013 , 

7 - 3 - 2014 . 
4. ಜಂಟಿ ಕೃಷಿ ನಿರ್ದೇಶಕರು, ರಾಮನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಜಕ್ಸನಿ/ ರಾನ/ಕ. ಗೌ .ಆಗೈಹಾ/2013 -14 

ದಿನಾಂಕ: 28 - 2 - 2014, 
5. ಇಲಾಖಾ ಪತ್ರ ಸಂಖ್ಯೆ ಸಿಬ್ಬಂದಿ -1/ ವಿಚಾರಣೆ 5 /13 /2013 -14 ದಿನಾಂಕ: 24 /29 - 3 - 2014 . 
6. ಜಂಟಿ ಕೃಷಿ ನಿರ್ದೇಶಕರು, ರಾಮನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಜಕ್ಸನಿ / ರಾನ/ಕ. ಗೌ / ಆಗೈಹಾ/2013 -14 

ದಿನಾಂಕ: 3 - 7 -2014 ಮತ್ತು 8 - 7 - 2014, 
7. ಇಲಾಖಾ ಪತ್ರ ಸಂಖ್ಯೆ ಸಿಬ್ಬಂದಿ -1/ ವಿಚಾರಣೆ 5 / 3/2013 - 14 ದಿನಾಂಕ:21 -11- 2014 (ದೋಷಾರೋಪಣಾ 

ಪಟ್ಟಿ ಜಾರಿ) 
8. ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಪಟ್ಟಣ ಇವರ ಪತ್ರ ಸಂಖ್ಯೆ: ಸಕೃನಿ/ ಚ /ಸಿ /ಕ. ಡಿ. ನೌ . ಸ್ವೀ /2013 -14 

ದಿನಾಂಕ: 16 - 12 - 2014, 
ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಪಟ್ಟಣ ಇವರ ಪತ್ರ ಸಂಖ್ಯೆ : ಸಕೃನಿ / ಚ /ಸಿ /ಕ. ಡಿ. ನೌ . ಸ್ವೀ /2013 -14 

ದಿನಾಂಕ: 21 -1 - 2015 ರಲ್ಲಿ ನೌಕರರ ರಕ್ಷಣಾ ಹೇಳಿಕೆ 
10 . ಇಲಾಖಾ ಆದೇಶ ಸಂಖ್ಯೆ ಸಿಬ್ಬಂದಿ -1/ವಿಚಾರಣೆ 5 /03 /2013 -14 ದಿನಾಂಕ: 27 -7 - 2015. 
11 . ಶ್ರೀ ಡಿ . ವೆಂಕಟೇಶಮೂರ್ತಿ, ಅಧೀಕ್ಷಕರು ಹಾಗೂ ಮಂಡಲನಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, 

ರಾಮನಗರ ಇವರ ಮನವಿ ದಿನಾಂಕ: 10 - 8 - 2015 . 


12 . ಇಲಾಖಾ ಆದೇಶ ಸಂಖ್ಯೆ ಸಿಬ್ಬಂದಿ - 1/ವಿಚಾರಣೆ 5 /13 /2013 - 14 ದಿನಾಂಕ: 31 - 8 - 2015 . 


13. ವಿಚಾರಣಾಧಿಕಾರಿಗಳು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ) ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, 
- ರಾಮನಗರ ಇವರ ವಿಚಾರಣಾ ವರದಿ ದಿನಾಂಕ: 8/17 - 2 -2016 , 
14 . ಇಲಾಖಾ ಎರಡನೇ ಕಾರಣ ಕೇಳುವ ಸೂಚನಾ ಪತ್ರ ಸಂಖ್ಯೆ: ಸಿಬ್ಬಂದಿ -1/ವಿಚಾರಣೆ 5/13 /2013 - 14 

ದಿನಾಂಕ 17 - 3 - 2015 . 

15 . ಶ್ರೀ ಕರಿಗೌಡ ಗ್ರೂಫ್ ಡಿ ನೌಕರರು ಇವರ ಮನವಿ ದಿನಾಂಕ: 4 -5 -2016 . 
ಪ್ರಸ್ತಾವನೆ : 

ಶ್ರೀ ಕರೀಗೌಡ, ಗ್ರೂಫ್ ಡಿ ನೌಕರರು, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಚನ್ನಪಟ್ಟಣ ಇವರು ಪದೇ ಪದೇ ಕಛೇರಿಗೆ ಅನಧಿಕೃತ ಗೈರು 
ಹಾಜರಾಗುತ್ತಿದ್ದ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಪಟ್ಟಣ ತಾಲ್ಲೂಕುನವರು ಓದಲಾದ ಕ್ರ. ಸಂ (2) ರಲ್ಲಿ ಸಲ್ಲಿಸಿರುವ ಮಾಹಿತಿಯೊಂದಿಗೆ 
ಪ್ರಸ್ತಾವನೆಯನ್ನು ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ರಾಮನಗರ ಜಿಲ್ಲೆಯವರು ಇಲಾಖೆಗೆ ಸಲ್ಲಿಸಿರುತ್ತಾರೆ. ಸದರಿ 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಇದಕ್ಕೆ ಸಂಬಂಧಪಟ್ಟ ನಿಖರವಾದ ಮಾಹಿತಿಯನ್ನು ಓದಲಾದ ಕ್ರ. ಸಂ . (3) ರ ಇಲಾಖಾ ಪತ್ರಗಳಲ್ಲಿ ಜಂಟಿ ಕೃಷಿ 
ನಿರ್ದೇಶಕರು, ರಾಮನಗರ ಜಿಲ್ಲೆಯವರಿಗೆ ಒದಗಿಸಲು ತಿಳಿಸಲಾಗಿತ್ತು. ಓದಲಾದ ಕ್ರ. ಸಂ ( 4) ರಲ್ಲಿ ಶ್ರೀ ಕರೀಗೌಡ, ಗ್ರೂಫ್ ಡಿ ನೌಕರರು, ಇವರ 
ಅನಧಿಕೃತ ಗೈರು ಹಾಜರಿ ಬಗ್ಗೆ ದಾಖಲಾತಿಗಳ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸಿ ಜಂಟಿ ಕೃಷಿ ನಿರ್ದೇಶಕರು , ರಾಮನಗರ ಜಿಲ್ಲೆಯವರು ಇಲಾಖೆಗೆ 
ಸಲ್ಲಿಸಿರುತ್ತಾರೆ. ಓದಲಾದ ಕ್ರ ಸಂ . (5) ರಲ್ಲಿ ಸದರಿ ನೌಕರರ ವಿರುದ್ಧ ಅನುಬಂಧ- 1 ರಿಂದ 4 ರವರೆಗೆ ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ 
ಸಲ್ಲಿಸಲು ಜಂಟಿ ಕೃಷಿ ನಿರ್ದೇಶಕರು , ರಾಮನಗರ ಜಿಲ್ಲೆಯವರಿಗೆ ಸೂಚಿಸಲಾಗಿತ್ತು. ಓದಲಾದ ಕ್ರಮಸಂಖ್ಯೆ ( 6) ರಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ರಾಮನಗರ 
ಜಿಲ್ಲೆಯವರು ಅನುಬಂಧ -1 ರಿಂದ 4ರವರೆಗೆ ದೋಷಾರೋಪಣಾ ಪಟ್ಟಿಯನ್ನು ಇಲಾಖೆಗೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿರುತ್ತಾರೆ. ಸದರಿ ನೌಕರರ ವಿರುದ್ದ 
ಓದಲಾದ ಕ್ರ. ಸಂ . ( 7) ರಲ್ಲಿ ಶ್ರೀ ಕರೀಗೌಡ, ಗ್ರೂಪ್ ಡಿ ನೌಕರರು , ಇವರಿಗೆ ದೋಷಾರೋಪಣಾ ಪಟ್ಟಿ ಅನುಬಂಧ -1 ರಿಂದ 4ನ್ನು ಜಾರಿ 
ಮಾಡಲಾಯಿತು. ಜಾರಿ ಮಾಡಲಾದ ದೋಷಾರೋಪಣಾ ಪಟ್ಟಿಯನ್ನು ಓದಲಾದ ಕ್ರ. ಸಂ . (8) ರಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಪಟ್ಟಣ 
ತಾಲ್ಲೂಕುರವರು ಜಾರಿ ಮಾಡಿ ಸ್ವೀಕೃತಿಯನ್ನು ಇಲಾಖೆಗೆ ಸಲ್ಲಿಸಿರುತ್ತಾರೆ. ಓದಲಾದ ಕ್ರ. ಸಂ . ( 9) ರಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಚನ್ನಪಟ್ಟಣ 
ತಾಲ್ಲೂಕುರವರ ಮುಖಾಂತರ ಶ್ರೀ ಕರೀಗೌಡ, ಡಿ -ಗ್ರೂಪ್ ನೌಕರರು ಇವರ ರಕ್ಷಣಾ ಹೇಳಿಕೆಯನ್ನು ಇಲಾಖೆಗೆ ಸಲ್ಲಿಸಿರುತ್ತಾರೆ . ಸದರಿ ರಕ್ಷಣಾ ಹೇಳಿಕೆಯನ್ನು 
ಪರಿಶೀಲಿಸಲಾಗಿ ಅವರ ವಿರುದ್ದ ಮಾಡಲಾದ ಆರೋಪಗಳನ್ನು ಒಪ್ಪಿಕೊಂಡಿರುವುದಿಲ್ಲ. ಆದ್ದರಿಂದ ನೌಕರರ ವಿರುದ್ಧದ ಆರೋಪಗಳ ಬಗ್ಗೆ 
ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ಸಲುವಾಗಿ ವಿವರವಾದ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಯನ್ನು ನೇಮಕ ಮಾಡಲು 
ನಿರ್ಧರಿಸಿ ಓದಲಾದ ಕ್ರ . ಸಂ . (10 ) ರಲ್ಲಿ ನೇಮಿಸಲಾಗಿತ್ತು . ಆದರೆ ಓದಲಾದ ಕ್ರ. ಸಂ . (11) ರಲ್ಲಿ ಶ್ರೀ ಡಿ. ವೆಂಕಟೇಶಮೂರ್ತಿ , ಅಧೀಕ್ಷಕರು ಹಾಗೂ 
ಮಂಡನಾಧಿಕಾರಿ, ಸದರಿಯವರ ಅನಾರೋಗ್ಯದ ನಿಮಿತ್ತ ಸಲ್ಲಿಸಿದ್ದ ಮನವಿಯನ್ನು ಪರಿಗಣಿಸಿ ಮಂಡನಾಧಿಕಾರಿಯವರನ್ನು ಓದಲಾದ ಕ್ರ. ಸಂ . (12) ರಲ್ಲಿ 

ಲಿಂಗಪ್ಪ , ಆಡಳಿತ ಸಹಾಯಕರು, ಕೇಂದ್ರ ಕಛೇರಿ ಬೆಂಗಳೂರು ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು 
ವಿಚಾರಣಾಧಿಕಾರಿಗಳು ನಿಯಮಾನುಸಾರ ವಿಚಾರಣೆ ನಡೆಸಿ ಓದಲಾದ ಕ್ರ. ಸಂ . (13) ರಲ್ಲಿ ವಿಚಾರಣಾ ವರದಿಯನ್ನು ಇಲಾಖೆಗೆ ಸಲ್ಲಿಸಿರುತ್ತಾರೆ. ಸದರಿ 
ವಿಚಾರಣಾ ವರದಿಯಲ್ಲಿ ಅವರ ವಿರುದ್ದ ಮಾಡಲಾದ ಎರಡು ಆರೋಪಗಳು ಸಾಬೀತಾಗಿರುತ್ತವೆ. ವಿಚಾರಣಾ ವರದಿಯನ್ನು ಲಗತ್ತಿಸಿ ಓದಲಾದ ಕ್ರ. ಸಂ . 
(14) ರಲ್ಲಿ ಸದರಿಯವರಿಗೆ ಎರಡನೇ ಕಾರಣ ಕೇಳುವ ಸೂಚನಾ ಪತ್ರವನ್ನು ಜಾರಿ ಮಾಡಲಾಗಿದೆ. ಎರಡನೇ ಕಾರಣ ಕೇಳುವ ಸೂಚನಾ ಪತ್ರಕ್ಕೆ ಓದಲಾದ 
ಕ್ರ. ಸಂ . (15) ರಲ್ಲಿ ಸದರಿ ನೌಕರರು ಲಿಖಿತ ಹೇಳಿಕೆಯನ್ನು ಸಲ್ಲಿಸಿರುತ್ತಾರೆ. ಅವರ ಲಿಖಿತ ಹೇಳಿಕೆಯನ್ನು ಪರಿಶೀಲಿಸಲಾಗಿ ಆರೋಪ- 1ನ್ನು ಒಪ್ಪಿ ಅದಕ್ಕೆ 
ಸಂಬಂಧಿಸಿದಂತೆ ಕರ್ತವ್ಯಕ್ಕೆ ಗೈರು ಹಾಜರಾದ ದಿನಗಳಿಗೆ ಅವರ ಹಕ್ಕಿನಲ್ಲಿರುವ ರಜೆಯನ್ನು ಮಂಜೂರು ಮಾಡಲು ಹಾಗೂ ಉಳಿದ ಅವಧಿಯನ್ನು 
ಅಸಾಧಾರಣ ರಜೆಯನ್ನಾಗಿ ಮಂಜೂರು ಮಾಡಲು ಕೋರಿರುತ್ತಾರೆ. 2ನೇ ಆರೋಪಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ದ ಮಾನ್ಯ ಜಡ್ಸ್ ಮತ್ತು 


೩೬೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ಜೆ. ಎಂ .ಎಫ್.ಸಿ. ನ್ಯಾಯಾಲಯ ಆಲೂರು ಇಲ್ಲಿ ದಾಖಲಾಗಿದ್ದ ಕ್ರಿಮಿನಲ್ ಮಿಸ್‌ಲೇನಿಯಸ್ ಸಂಖ್ಯೆ 80 /2006 ಇತ್ಯರ್ಥವಾಗಿದ್ದು ಸದರಿ ತೀರ್ಪಿನ 
ಪ್ರತಿಯನ್ನು ಅವರ ಮನವಿಯೊಂದಿಗೆ ಲಗತ್ತಿಸಿ ದಸ್ತಗಿರಿ ವಾರೆಂಟ್‌ ಅರ್ಜಿಗೆ ತಡೆಯಾಜ್ಞೆ ಇರುವುದರಿಂದ ಆರೋಪ- 2ನ್ನು ಕೈ ಬಿಟ್ಟು ಅವರಿಗೆ ದಂಡನೆ 
ವಿಧಿಸುವಾಗ ಸಹಾನುಭೂತಿಯಿಂದ ಪರಿಗಣಿಸಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಮುಂದುವರೆಯಲು ಅವಕಾಶಮಾಡಿಕೊಡಲು ಕೋರಿರುತ್ತಾರೆ. 

ವಿಚಾರಣೆಯಲ್ಲಿ ಇವರ ವಿರುದ್ದ ಮಾಡಲಾದ ಆರೋಪಗಳು ಸಾಬೀತಾಗಿರುವುದರಿಂದ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು ಸದರಿ ಆರೋಪಿತ 
ನೌಕರರನ್ನು ಆರೋಪಿ ಎಂದು ಪರಿಗಣಿಸಿ ದಂಡನೆ ವಿಧಿಸಲು ನಿರ್ಧರಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಯಿತು. 

ಕಛೇರಿ ಆದೇಶ ಸಂಖ್ಯೆ : ಸಿಬ್ಬಂದಿ -1 /ವಿಚಾರಣೆ - 5 /13/ 2013 -14 ದಿನಾಂಕ: 08 - 08 - 2016. 
ಈ ಕೆಳಗೆ ಸಹಿ ಮಾಡಿರುವ ಶ್ರೀ ಬಿ. ವೈ , ಶ್ರೀನಿವಾಸ ಕೃಷಿ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿಗಳು , ಆದ ನಾನು ಈ ಮೇಲಿನ ಪ್ರಸ್ತಾವನೆಯಲ್ಲಿ 
ವಿವರಿಸಿರುವ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀ ಕರೀಗೌಡ, ಗ್ರೂಪ್ ಡಿ ನೌಕರರು , ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಚನ್ನಪಟ್ಟಣ 
ಇವರ ವಿರುದ್ಧದ ಆರೋಪಗಳು ವಿಚಾರಣೆಯಲ್ಲಿ ಸಾಭೀತಾಗಿರುವುದರಿಂದ ಇವರನ್ನು “ ಆರೋಪಿ” ಎಂದು ಪರಿಗಣಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 8 ( vi) ರನ್ವಯ ಈ ಕೆಳಕಂಡ ದಂಡನೆ 
ವಿಧಿಸಿ ಆದೇಶಿಸಿರುತ್ತೇನೆ. 

- ಸದರಿಯವರನ್ನು ಸರ್ಕಾರಿ ಸೇವೆಯಿಂದ “ ಕಡ್ಡಾಯ ನಿವೃತ್ತಿ” ಗೊಳಿಸಿ ಆದೇಶಿಸಿರುತ್ತೇನೆ. ಹಾಗೂ ಸದರಿಯವರ ಅನಧಿಕೃತ ಗೈರು ಹಾಜರಿ 
ಅವಧಿಯನ್ನು “ಅನಧಿಕೃತ ಗೈರು ಹಾಜರಿ” ಅವಧಿ ಎಂದೇ ಪರಿಗಣಿಸಿ ಆದೇಶಿಸಿರುತ್ತೇನೆ. 
PR- 684 

ಬಿ. ವೈ . ಶ್ರೀನಿವಾಸ, 
SC . 10 

ಕೃಷಿ ನಿರ್ದೇಶಕರು ಹಾಗೂ 
ಶಿಸ್ತು ಪ್ರಾಧಿಕಾರಗಳು. ಬೆಂಗಳೂರು-1 


ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
IN THE COURT OF AUTHORISIED OFFICER AND DEPUTY CONSERVATOR OF FORESTS , 

KARWAR DIVISION , KARWAR 

ಕ್ರ. ಸಂ . ಬಿ1 / ಎಫ್ಓ ಸಿ/ ವಿವ-11/ 2004 - 05 , ಕಾರವಾರ, ದಿನಾಂಕ: 30 - 07 - 2016. 
ಉಪಸ್ಥಿತರು: ಶ್ರೀ ಗಣಪತಿ ಕೆ., ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ 

ವಿಭಾಗ, ಕಾರವಾರ. 
ಫಿರ್ಯಾದುದಾರರು: ವಲಯ ಅರಣ್ಯಾಧಿಕಾರಿ , 
ಮಾಸ್ತಿಕಟ್ಟಾ, ( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು, ಉ . ಕನ್ನಡ ಕಾರವಾರ) 

ವಿರುದ್ಧ 
ಅರ್ಜಿದಾರರು : ಶ್ರೀಮತಿ ಆಶಾ ಗಜಾನನ ನಾಯಕ 

ಸಾ . ಕೆಪಿಟಿಸಿಎಲ್, ಅಂಕೋಲಾ ಹತ್ತಿರ, ತಾಲ್ಲೂಕು: ಅಂಕೋಲಾ, ಜಿಲ್ಲೆ: ಉತ್ತರ ಕನ್ನಡ. 

( ಅರ್ಜಿದಾರರ ಪರವಾಗಿ ಶ್ರೀ ಡಿ . ಎನ್ . ನಾಯಕ, ವಕೀಲರು ) 
ಪ್ರಸ್ತಾವನೆ : 
1. ವಲಯ ಅರಣ್ಯಾಧಿಕಾರಿ, ಮಾಸ್ತಿಕಟ್ಟಾ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ :23- 09 -2004 ರಂದು ವರದಿ ಸಲ್ಲಿಸುತ್ತಾ ದಿನಾಂಕ: 21 -09 - 2004 

ರಂದು ರಾತ್ರಿ ಗಸ್ತು ನಿಯೋಜಿಸಿದ ಸಿಬ್ಬಂದಿಗಳು ಇಲಾಖಾ ವಾಹನ ಸಂಖ್ಯೆ : ಕೆಎ -30/ ಜಿ - 01ರ ಮೇಲೆ ಸುಮಾರು 12 -00 ಘಂಟೆಯ ಸಮಯಕ್ಕೆ 
ಸುಂಕಸಾಳ ಸಿಬ್ಬಂದಿಗಳನ್ನು ಕೂಡಿಕೊಂಡು ಹೈಲ್ಯಾಂಡ್ ವರೆಗೆ ಗಸ್ತು ತಿರುಗುತ್ತಾ ನಂತರ ತಿರುಗಿ ಹೊಸಕಂಬಿ, ಮಾಸ್ತಿಕಟ್ಟಾ , ಹೊನ್ನಳ್ಳಿ ಬ್ರಿಡ್ಜ್‌ನ ವರೆಗೆ 
ತಿರುಗುತ್ತಾ ಎರಡನೇ ಸುತ್ತಿನಲ್ಲಿ ಸುಮಾರು ಬೆಳಗ್ಗಿನ ಜಾವ 4.00 ಗಂಟೆಯ ಸಮಯಕ್ಕೆ ಕೆಲವು ಸೂಕ್ಷ್ಮ ಪ್ರದೇಶಗಳಾದ ಬಡಿಗೋಣ ಪ್ಲಾಂಟೇಶನ್ 
ಹೆಬ್ಬುಳ ಮಾರ್ಗವಾಗಿ ಬೊಕ್ಷ ಕಟಿಂಗ್ ಪ್ಲಾಂಟೇಶನ್ ಪರಿಶೀಲಿಸುತ್ತಾ ಸುಂಕಸಾಳ ಬಿಡ್ಡಿನ ಮುಂದೆ ಹೋಗಿ ಎನ್.ಹೆಚ್ - 63ರ ಲಗ್ನ ಸಾಗ 
ಪ್ಲಾಂಟೇಶನ್‌ನಲ್ಲಿ ಒಂದು ಟಿಪ್ಪರ ವಾಹನ ನಿಂತಿರುವುದು ಕಂಡು ಬಂದು ಸಿಬ್ಬಂದಿಗಳು ಅನುಮಾನ ಬಂದು ಸದರ ವಾಹನವನ್ನು ಪರಿಶೀಲಿಸಲು 
ಹೋದಾಗ ಇಲಾಖಾ ವಾಹನವನ್ನು ಕಂಡು ಟಿಪ್ಪರ ವಾಹನದಲ್ಲಿದ್ದ ಆರೋಪಿಗಳು ಪರಾರಿಯಾಗಿರುತ್ತಾರೆ. ಈ ಘಟನೆ ನಡೆದ ಸಮಯವು ಅಂದಾಜು 
ಬೆಳಗ್ಗಿನ ಜಾವ 5.30 ಘಂಟೆ ಆಗಿದ್ದು ಸದರ ವಾಹನ ಮತ್ತು ಮಾಲಿನ ಬಗ್ಗೆ ಸ್ಥಳ ಪರಿಶೀಲನೆಯಿಂದ ಪಂಚನಾಮೆ ಬರೆದುಕೊಡಲು ಆಸುಪಾಸು 
ಜನರು ಯಾರೂ ಸಿಗದೇ ಇದ್ದ ಕಾರಣ , ರಾತ್ರಿಗಸ್ತಿನ ಸಿಬ್ಬಂದಿಗಳಲ್ಲಿ ಇಬ್ಬರನ್ನ ಪಂಚರನ್ನಾಗಿ ಮಾಡಿ ಪಂಚರ ಸಮಕ್ಷಮ ನಮ್ಮ ಸಿಬ್ಬಂದಿಗಳು ಸದರಿ 
ಟಿಪ್ಪರ ವಾಹನದ ಬಳಿ ಹೋಗಿ ಪರಿಶೀಲಿಸಿದಾಗ ಅದರ ನೋಂದಣಿ ಸಂಖ್ಯೆ: MEK - 4048 ಇದ್ದು, ಸದರಿ ಗಾಡಿಯ ಮೇಲೆ ಸಾಗ ಜಾತಿ 21 
ತುಂಡುಗಳು ಇದ್ದು ಸದರಿ ಸಾಗ ತುಂಡುಗಳ ಮೇಲೆ ಸರ್ಕಾರದ ಅಧಿಕೃತ ಮುದ್ರೆ ಯಾವುದೂ ಕಂಡು ಬಂದಿರುವುದಿಲ್ಲ. ಮತ್ತು ಸದರಿ ಟಿಪ್ಪರಿನ 
ಕ್ಯಾಬಿನ್ ಮೇಲೆ 4 ಅಡ್ಡಖರಗಸ, 1, ಫೆಂಟಿಕ್ ತಾಡಪತ್ರೆ ಹಾಗೂ ಟಿಪ್ಪರಿನ ಕೆಳಗಡೆಗೆ ದಾಸ್ತಾನು ಇಟ್ಟ ಯಾವುದೇ ಛಪ್ಪಾ ವಗೈರೆ ಇಲ್ಲದ 7 
ಸಾಗತುಂಡುಗಳು ಹಾಗೂ ಟಿಪ್ಪರಿನ ಒಳಗಡೆ ಪರಿಶೀಲಿಸಿದಾಗ ನಾಯಕ ಟ್ರಾನ್ಸಪೋರ್ಟ ಡೆಲಿವರಿ ಕ್ಯಾರಿ ಚಲನ ರಸೀದಿ ಮತ್ತು ಟಿಪ್ಪರಿನ ಚಾಲಕನಾದ 
ಶಂಕರ ಬಿ. ಕಲ್ಲುಟರ , ಸಾ : ಕಲ್ಲಭಾಗ, (ಬೊಬ್ರುವಾಡಾ) ಇವರ ಡ್ರೈವಿಂಗ್ ಲೈಸನ್ ಪ್ರತಿ ಇದ್ದದ್ದು ಕಂಡು ಬಂದಿತು, ಮುಂದುವರೆದು, ಸಿಬ್ಬಂದಿಗಳು 
ಸದರಿ ಗುನ್ನೆ ನಡೆದ ಜಾಗವು ಬ್ಲಾಕ್ ನಂ .24 -16 , ಫಾ .ಸ. ನಂ . 86 ರಲ್ಲಿ 1958ನೇ ಪ್ಲಾಂಟೇಶನ್ ಜಾಗ ಎಂದು ಖಾತ್ರಿಪಡಿಸಿಕೊಂಡರು. ನಂತರ 
ಗಾಡಿಯ ಮೇಲೆ ಹೇರಿದ ಮತ್ತು ಕೆಳಗಡೆ ಇದ್ದ ಸಾಗ ತುಂಡುಗಳ ಅಳತೆಯನ್ನು ಮಾಡಲಾಗಿ ಅವು 28 = 2 . 264 ಘ . ಮೀ . ಇದ್ದವು. ಸದರ 
ತುಂಡುಗಳನ್ನು ಹಾಗೂ ಟಿಪ್ಪರನ್ನು ಪಂಚನಾಮೆಯಡಿ ಜತ್ತಪಡಿಸಿ, ತುಂಡುಗಳಿಗೆ ಟಿ ಛಪ್ಪಾ ಹಾಕಿ ಕೆಂಪು ಪೇಂಟಿನಿಂದ ನಂಬರ ಹಾಕಿ ಇಲಾಖಾ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


೩೬೮೫ 


ತಾಜಾ ತೆಗೆದುಕೊಳ್ಳಲಾಯಿತು. ಟಿಪ್ಪರಿನ ಮುಂದುಗಡೆ ಟಾಯರ್ ಮಣ್ಣಿನಲ್ಲಿ ಹೂತಿದ್ದು ಟಿಪ್ಪರ ಕೇಸರಿ ಬಣ್ಣದಿದ್ದು, ಮುಂದುಗಡೆ ಬೋರ್ಡಿನಲ್ಲಿ 
ಇಂಗ್ಲೀಷಿನಲ್ಲಿ ನಾಯಕ ಟ್ರಾನ್ಸಪೋರ್ಟ ಎಂದು ಹಸಿರು ಮತ್ತು ಕಪ್ಪು ಪೇಂಟಿನಲ್ಲಿ ಬರೆದಿದ್ದು, ಸೋನ ನಂ . 630981, 632645 ಎಂದು ಸಹ 
ಬರೆದಿದ್ದು ಇರುತ್ತದೆ. ಮುಂದುಗಡೆ ಬೋರ್ಡಿನ ನಂಬರ ಪ್ಲೇಟಿನಲ್ಲಿ ಹಳದಿ ಬಣ್ಣದ ಪೇಂಟಿನ ಮೇಲೆ ಕಪ್ಪು ಪೇಂಟಿನಿಂದ MEK - 4048 ಬರೆದಿದ್ದು 
ಇರುತ್ತದೆ. ಸದರ ಗಾಡಿಯ ಇಂಜಿನ್ ನಂ . 692DOl228805 ಚಾಸಿಸ್ ನಂ . HPT 1508 ಆಗಿರುತ್ತದೆ . ಸದರ ವಾಹನಕ್ಕೆ ಹಿಂದುಗಡೆ ನಾಲ್ಕು 
ಟಾಯರ್ ಮತ್ತು ಮುಂದುಗಡೆ ಎರಡು ಬೋಳಾದ ಬಟ್ಟಣ ಇಲ್ಲದ ಬೋಳ ಟಾಯರ್‌ ಇರುತ್ತದೆ. ಸದರಿ ಪಂಚನಾಮೆಯಿಂದ ಜಪ್ತಪಡಿಸಿಕೊಂಡ 
ತುಂಡುಗಳು, MEK -4048 ಟಿಪ್ಪರ ವಾಹನ, ಅಡ್ಡಖರಗಸ, ಪ್ಲಾಸ್ಟಿಕ್ ತಾಡಪಾತ್ರೆ, ಚಲನ ಪುಸ್ತಕ ಹಾಗೂ ಡ್ರೈವರ ಲೈಸನ್ಸ್ ಝರಾಕ್ಸ್ ಪ್ರತಿಗೆ 
ಕ್ರಮವಾಗಿ 1 ರಿಂದ 6 ಸಂಖ್ಯೆ ಎಂತಾ ನಮೂದಿಸಲಾಯಿತು. ವಾಹನವು ನಿಂತಿದ್ದ ಸ್ಥಳದ ಚೆಕ್‌ಬಂದಿ ಪೂರ್ವ, ದಕ್ಷಿಣ ಮತ್ತು ಉತ್ತರಕ್ಕೆ ಸಾಗ 
ಪ್ಲಾಂಟೇಶನ್ , ಪಶ್ಚಿಮಕ್ಕೆ ಎನ್ ಹೆಚ್ - 63 ಕಾರವಾರ ಬಳ್ಳಾರಿ ರಸ್ತೆ ಇರುತ್ತದೆ. ಆದ್ದರಿಂದ ಜಪ್ತಿಪಡಿಸಿದ ವಾಹನ, ಸಾಗವಾನಿ ತುಂಡುಗಳು ಮತ್ತು 
ಇನ್ನಿತರ ವಸ್ತುಗಳನ್ನು ಅಕ್ರಮ ಸಾಗಾಣಿಕೆಗೆ ಬಳಸಿಕೊಂಡಿದ್ದನ್ನು ಖಾತ್ರಿಪಡಿಸಿ 71ಎ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ವಾಹನವನ್ನು 

ಯಿತು. ಆದ್ದರಿಂದ ಈ ಅರಣ್ಯ ಗುನ್ನೆ ಪ್ರಕರಣದಲ್ಲಿ ತೊಡಗಿಸಿಕೊಂಡ ವಾಹನ ಹಾಗೂ ಸಾಗ ನಗಗಳು 28 = 2 .264 ಘ . ಮೀ . ಪ್ರಥಮ 
ಮಾಹಿತಿ ವರದಿ ಸಂಖ್ಯೆ: 6/2004 - 05 ದಿನಾಂಕ: 22 - 09 - 2004 ರಂತೆ ಗುನ್ನೆ ದಾಖಲಿಸಿಕೊಳ್ಳಲಾಯಿತು. ಗುನ್ನೆಗೆ ಬಳಸಿದ ವಾಹನ ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 62, 71A, 80, 104D ಮತ್ತು ಕರ್ನಾಟಕ ಅರಣ್ಯ ನಿಯಮ 1969ರ ನಿಯಮ 144ರ ನೇರ 
ಉಲ್ಲಂಘನೆಯಾಗಿದ್ದು, ನಿಯಮ 165 ಹಾಗೂ ಭಾರತೀಯ ದಂಡ ಸಂಹಿತಿ 34ರ ಅಡಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಜಪ್ತ ವಾಹನ ಮತ್ತು 
ಮ್ಹಾಲನ್ನು ಪಂಚನಾಮೆ , ಸೀಜರ್ ರಿಪೋರ್ಟ್ ಮತ್ತು ಪ್ರಥಮ ಮಾಹಿತಿ ವರದಿ ಜೊತೆಗೆ ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರದ ಮುಂದೆ 
ಹಾಜರುಪಡಿಸಿರುತ್ತಾರೆ. ಹಾಗೂ ಸದರ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಖಾತ್ರಿಪಡಿಸಿ ಈ ಪ್ರಾಧಿಕಾರದ ಆದೇಶ ದಿನಾಂಕ: 
27 -10 - 2004 ರಂದು ಸದರ ಜಫ್ತಪಡಿಸಿದ ವಾಹನ ಮತ್ತು ಸಾಗ ತುಂಡುಗಳನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ , ಕಾರವಾರ ಇವರ 

ತಾಬಾದಲ್ಲಿ ವಹಿಸಿಕೊಡಲಾಯಿತು. 
2. ಸದರ ಜಪ್ತ ವಾಹನದಲ್ಲಿ ಇರುವ ಆರ್. ಸಿ. ಪುಸ್ತಕ ಆಧಾರದ ಮೇಲೆ ಸದರಿ ವಾಹನವು ನಾಯಕ ಟ್ರಾನ್ಸ್‌ಪೋರ್ಟ ಇವರಿಗೆ ಸಂಬಂಧಿಸಿದ್ದು 

ಇರುತ್ತದೆ. 
3. ಈ ಪ್ರಕರಣದ ವಿಚಾರಣೆಯನ್ನು ದಿನಾಂಕ: 12 - 09 -2014 , 17 -10 - 2014, 14 - 11 - 2014, 12 - 12 - 2014 , 23 - 01- 2015, 13 - 02 - 2015, 

12 - 06 - 2015, 24 - 07 - 2015 , 21 - 08 - 2015 , 25 - 09 - 2015 , 15 -10 - 2015, 30 - 10 - 2015 , 27 - 11 - 2015 ಮತ್ತು 29 - 07 - 2016 ರಂದು ಈ 
ನ್ಯಾಯಾಲಯದಲ್ಲಿ ಇಟ್ಟುಕೊಳ್ಳಲಾಯಿತು. 
ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು ವಿಚಾರಣೆ 
ಕಾಲಕ್ಕೆ ಹಾಜರಾಗಿರುತ್ತಾರೆ. ಹಾಗೂ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು, ಉತ್ತರಕನ್ನಡ ಕಾರವಾರ ರವರು ವಿಚಾರಣೆಗೆ 
ಹಾಜರು ಆಗಿರುತ್ತಾರೆ . ಫಿರ್ಯಾದುದಾರ /ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರ ಪಿಡಬ್ಲ್ಯೂ -1ರಿಂದ ಪಿಡಬ್ಲ್ಯೂ -4 ರವರನ್ನು 
ವಿಚಾರಿಸಿರುತ್ತಾರೆ. 
ಪಿಡಬ್ದು -1. ಶ್ರೀ . ಕುಗ್ಗಪ್ಪ ಲಕ್ಷ್ಮಣ ನಾಯ್ಕ ಉಪ ವಲಯ ಅರಣ್ಯಾಧಿಕಾರಿ , 

( ಹಾಲಿ ಕರ್ತವ್ಯ ಬಾಳೆಗುಳಿ ಶಾಖೆ, ಅಂಕೋಲಾ ವಲಯ ) 
ಪಿಡಬ್ಲು -2. ಶ್ರೀ . ಸುರೇಶ ನಾರಾಯಣ ಪಡ್ತಿ, ವಾಚಮನ್ ಸುಂಕಸಾಳ. 
ಪಿಡಬ್ದು-3. ಶ್ರೀ ಈಶ್ವರ ತುಕ್ಕಪ್ಪ ನಾಯ್ಕ , ನಿವೃತ್ತ ಉಪ ವಲಯ ಅರಣ್ಯಾಧಿಕಾರಿ , ವಾಸಸ್ಥಳ, ಬೊಬ್ರವಾಡ, ಅಂಕೋಲಾ. 
ಪಿಡಬ್ಲು - 4. ಶ್ರೀ ಕೆ.ಜಿ . ಪ್ರಕಾಶ, ವಲಯ ಅರಣ್ಯಾಧಿಕಾರಿ , ಮಾಸ್ತಿಕಟ್ಟಾ 

ಹಾಲಿ ಕರ್ತವ್ಯ ವನ್ಯಜೀವಿ ವಲಯ , ಫಣಸೊಲಿ) 
ನಿಶಾನೆ ಪಿ -1 ರಿಂದ ಪಿ - 6 ನ್ನು ಹಾಜರುಪಡಿಸಿರುತ್ತಾರೆ. 
ನಿಶಾನೆ ಪಿ -1: ಪಂಚನಾಮೆ 
ನಿಶಾನೆ ಪಿ - 2 & 3, ವಾಹನದ ಛಾಯಾ ಚಿತ್ರ 
ನಿಶಾನೆ ಪಿ - 4: ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ -5: ತನಿಖಾ ವರದಿ 
ನಿಶಾನೆ ಪಿ -6 : ಫಾರ್ಮ ನಂ . 20 


5. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ , ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 
( ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ ನಗಗಳು 28 = 2.264 ಫ . ಮೀ . ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ ಸಾಗಿಸುತ್ತಿದ್ದ ಬಗ್ಗೆ 
ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
( ಆ) ಈ ಮೇಲೆ ನಮೂದಿಸಿದ ಸಾಗ ನರಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ವಾಹನ ಸಂಖ್ಯೆ: MEK- 4048 ಟಿಪ್ಪರ ವಾಹನ ಉಪಯೋಗ 
ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
( ಇ) ಈ ಗುನ್ನೆಯನ್ನು ವಾಹನದ ಮಾಲೀಕ/ಆಪಾದಿತನು / ಅರ್ಜಿದಾರನು ವಾಹನದ ಜವಾಬ್ದಾರಿ ಹೊಂದಿದ ವ್ಯಕ್ತಿಯಾಗಿ ಗೊತ್ತಿದ್ದು ಮಾಡಿದ್ದಾರೆಯೇ ? 
ಹಾಗೂ ಅವರು ಈ ಗುನ್ನೆಯಲ್ಲಿ ಶಾಮೀಲಾಗಿದ್ದಾರೆಯೇ ? 


೩೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 

ಭಾಗ ೩ 
ಈ ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 
ಈ ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) - - ಹೌದು 
ಅಂಶ ನಂ . ( ಇ) - - ಹೌದು 
ಅಂಶ ನಂ . ( ಈ ) -- ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 
ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ ( ಅ): 
ಪಿಡಬ್ದು -1 ಶ್ರೀ ಕುಸ್ಥಪ್ಪ ಲಕ್ಷ್ಮಣ ನಾಯ್ಕ ಇವರು ತಮ್ಮ ಸಾಕ್ಷದಲ್ಲಿ ಜನಾನು 2002 ರಿಂದ 2008 ವರೆಗೆ ಶಾಖಾ ವನಪಾಲಕ ಮಾಸ್ತಿಕಟ್ಟಾ ಅಂತಾ ಕೆಲಸ 
ಮಾಡಿರುತ್ತೇನೆ. ಶ್ರೀ ವಿ.ಎಸ್. ನಾಯಕ ಇವರು ಕಾಮಗಾರಿ ವನಪಾಲಕ ಹಾಗೂ ಪ್ರಭಾರಿ ವನಪಾಲಕರಿಗಾಗಿ ಸುಂಕಸಾಳ ಬೀಟಿನಲ್ಲಿ ಕೆಲಸ ಮಾಡುತ್ತಿದ್ದರು. 
ಅವರು ಈಗ ನಿವೃತ್ತಿ ಹೊಂದಿದ್ದು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಹಾಗೂ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. 

ದಿನಾಂಕ: 21 -09 -2004 ರಂದು ರಾತ್ರಿ 12 .00 ಘಂಟೆಗೆ ನಾನು ಹೆಬ್ಬುಳದಲ್ಲಿ ನಿಂತಾಗ ಗಸ್ತು ನಿಯೋಜಿಸಿದ ಸಿಬ್ಬಂದಿಗಳು ಇಲಾಖಾ ವಾಹನದ 
ಮೇಲೆ ಸುಂಕಸಾಳದ ಸಿಬ್ಬಂದಿಗಳನ್ನು ಕರೆದುಕೊಂಡು ಹೊಸಕಂಬಿ ಮಾಸ್ತಿಕಟ್ಟಾ ಮಾರ್ಗವಾಗಿ ಗಸ್ತು ತಿರುಗುತ್ತಾ 2ನೇ ಸುತ್ತಿನಲ್ಲಿ ಬೆಳಗಿನ 4.00 ಘಂಟೆಯ 
ಸಮಯಕ್ಕೆ ಕೆಲವು ಸೂಕ್ಷ್ಮ ಪ್ರದೇಶಗಳಾದ ಬಡಿಗೋಣ ಪ್ಲಾಂಟೇಶನ ಹೆಚ್ಚಳ ಮಾರ್ಗವಾಗಿ ಬಾಕ್ಸ್ ಕಟಿಂಗ್ ಪ್ಲಾಂಟೇಶನ ಪರಿಶೀಲಿಸುತ್ತ ಬಂದೆವು. 
ರೀತಿ ನಾನು ವಿ .ಎಸ್. ನಾಯ್ಕ ಮತ್ತು ಐ . ಟಿ. ನಾಯ್ಕ, ಬಾನು ಮೊಕ್ಕಾ ಗೌಡ ಹಾಗೂ ಸುರೇಶ ನಾರಾಯಣ ಪಡ್ತಿ ಗಸ್ತಿಗೆ ಬಂದೆವು. ನಾವು 
ಎನ್ ಹೆಚ್ - 63 ರ ಲಗ್ನ ಸಾಗ ಪ್ಲಾಂಟೇಶನದಲ್ಲಿ ಒಂದು ಟಿಪ್ಪರ ವಾಹನ ನಿಂತಿರುವುದನ್ನು ನೋಡಿದೆವು. ಆಗ ನಮಗೆ ಅನುಮಾನ ಬಂದು ಪರಿಶೀಲಿಸಲು 
ಅದರ ಹತ್ತಿರ ನಮ್ಮ ವಾಹನವನ್ನು ತೆಗೆದುಕೊಂಡು ಹೋಗಬೇಕಾದರೆ ನಮ್ಮ ಜೀಪನ್ನು ನೋಡಿ ಆರೋಪಿಗಳು ಓಡಿ ಹೋಗಿರುತ್ತಾರೆ. ನಂತರ ನಾವು 
ವಾಹನದಿಂದ ಕೆಳಗೆ ಇಳಿದು ಪರಿಶೀಲಿಸಲಾಗಿ ಅದು ಎಂ . ಇ.ಕೆ. - 4048 ಇದ್ದು ಅದರ ಮೇಲೆ ಸಾಗ ತುಂಡುಗಳನ್ನು ಹೇರಿದ್ದು ಕಂಡು ಬಂದಿತು. ನಾವೆಲ್ಲರೂ 
ಸೇರಿ ಪರಿಶೀಲಿಸಿದಾಗ ಅದರಲ್ಲಿ ಒಟ್ಟು 21 ಸಾಗ ತುಂಡುಗಳನ್ನು ಹೇರಿತ್ತು. ಟಿಪ್ಪರ ಕೆಳಭಾಗದಲ್ಲಿ 7 ಸಾಗ ತುಂಡುಗಳು ಇದ್ದವು ಹಾಗೂ ಟಿಪ್ಪರಿನ 
ಮುಂದಿನ ಟಾಯರ್ ನೆಲದಲ್ಲಿ ಹೂತು ಹೋಗಿತ್ತು. ಸದರ ಸಾಗ ತುಂಡುಗಳನ್ನು ಪರಿಶೀಲಿಸಲಾಗಿ ಅದಕ್ಕೆ ಯಾವುದೇ ಸರ್ಕಾರದ ಅಧಿಕೃತ ಮುದ್ರೆಗಳು 
ಇರಲಿಲ್ಲ. ಆಗ ಬೆಳಕು ಆಗಿದ್ದರಿಂದ ನಾವು ಮುಂದೆ ಪ್ಲಾಂಟೇಶನ ಹೋಗಿ ಪರಿಶೀಲಿಸಿದೆವು. ಅಲ್ಲಿ ಸುಮಾರು 10 ಸಾಗ ಮರಗಳನ್ನು ಕಡಿಯಲಾಗಿತ್ತು. 
ಅದನ್ನು ನೋಡಿ ಸದ್ರಿ, ಸಾಗ ಮರಗಳಿಂದಲೇ ಈ ತುಂಡುಗಳನ್ನು ತಯಾರಿಸಿ ಟಿಪ್ಪರಿನಲ್ಲಿ ಹೇರಿದ್ದು ಖಾತ್ರಿಯಾಗಿತ್ತು. ರಾತ್ರಿಯಾಗಿದ್ದರಿಂದ ಹಾಗೂ ಸ್ಥಳದಲ್ಲಿ 
ಯಾವುದೇ ಸ್ಥಳೀಕರು ಇಲ್ಲದೇ ಇದ್ದ ಕಾರಣ, ಇಲಾಖಾ ಸಿಬ್ಬಂದಿಗಳನ್ನೇ ಪಂಚರನ್ನಾಗಿ ಮಾಡಿಕೊಂಡು ಪಂಚನಾಮೆಯನ್ನು ಬರೆಯಲಾಗಿತ್ತು. ಟಿಪ್ಪರ 
ಮೇಲೆ ಹಾಗೂ ಕೆಳಗೆ ಇದ್ದ ಒಟ್ಟು ತುಂಡುಗಳು ಸೇರಿ 28 ತುಂಡುಗಳಾಗಿದ್ದು ಅದು ಒಟ್ಟು 2.264 ಘ. ಮೀ . ಇತ್ತು. ಹಾಗೂ ಅದರಲ್ಲಿ ಗಿಡ ಕಡಿಯಲು 
ಉಪಯೋಗಿಸಿದಂತಹ ಕರಗಸ, ತಾಡಪತ್ರಿ ಇತ್ತು . ಟಿಪ್ಪರನ ಒಳಭಾಗದಲ್ಲಿ ಒಂದು ಲೈಸನ್ಸ್ ಮತ್ತು ನಾಯ್ಕ ಟ್ರಾನ್ಸಪೋರ್ಟ ರಸೀದಿ ಪುಸ್ತಕ ಇತ್ತು. ಎಲ್ಲಾ 
ವಸ್ತುಗಳಿಗೆ 1 ರಿಂದ 6ನೇ ನಂಬರ ಕೊಡಲಾಯಿತು. ಹಾಗೂ ಮೇಲೆ ಹೇಳಿದ ಸಾಗ ತುಂಡುಗಳನ್ನು , ಟಿಪ್ಪರ, ಅಡ್ಡಕರಗಸಗಳನ್ನು , ತಾಡಪತ್ರಿ, ಚಲನ್ 
ಪುಸ್ತಕ ಹಾಗೂ ಡ್ರೈವರ್ ಲೈಸನ್ಸ್‌ಗಳಿಗೆ ಕ್ರಮವಾಗಿ 1 ರಿಂದ 6 ನಂಬರ ಕೊಟ್ಟು ಪಂಚನಾಮೆ ಬರೆದು ಜಪ್ತಿ ಪಡಿಸಿಕೊಳ್ಳಲಾಯಿತು. ಪಂಚನಾಮೆ ಹಾಗೂ 
ಅದರಲ್ಲಿದ್ದ ಸಹಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಪಂಚನಾಮೆಯನ್ನು ನಿಪಿ-1 ಹಾಗೂ ಸಾಕ್ಷಿಯ ಸಹಿಯನ್ನು ನಿಪಿ -1ಎ ಎಂದು ಗುರುತಿಸಲಾಯಿತು. 
ಪಂಚನಾಮೆಯನ್ನು ನಾನೇ ಬರೆದಿರುತ್ತೇನೆ. ಪಂಚನಾಮೆ ಬರೆದಾಗ ದಿನಾಂಕ:22 - 09 - 2004 ರ ಬೆಳಗ್ಗಿನ ಜಾವ 6.30 ಘಂಟೆಯಿಂದ 7.30 
ಘಂಟೆಯಾಗಿತ್ತು. ಜಪ್ತಿ ಪಡಿಸಿದ ವಾಹನದ ಫೋಟೋವನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿಪಿ -2 ಮತ್ತು 3 ಎಂದು ಗುರುತಿಸಲಾಯಿತು. ನಂತರ 
ವಲಯ ಕಛೇರಿಗೆ ಹಿಂದಿರುಗಿ ವಿ.ಎಸ್. ನಾಯ್ಕ ಇವರು ಆರೋಪಿತರ ವಿರುದ್ದ ಪ್ರವಾ ವರದಿಯನ್ನು ದಾಖಲಿಸಿದ್ದು, ಅದನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು 
ಅದನ್ನು ನಿ. ಪಿ -4 ಹಾಗೂ ವಿ .ಎಸ್. ನಾಯ್ಕ ಇವರ ಸಹಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ ಮೇರೆಗೆ ವಿ . ಪಿ .-4ಎ ಎಂದು ಗುರುತಿಸಲಾಯಿತು. ನಂತರ ಈ 
ಪ್ರಕರಣದ ತನಿಖೆಯನ್ನು ಸುಂಕಸಾಳ ವನಪಾಲಕರಾದ ಶ್ರೀ ಡಿ. ಬಿ . ಗಜಿನಕರ ಇವರು ಮಾಡಿ ತನಿಖಾ ವರದಿಯನ್ನು ವಲಯ ಅರಣ್ಯಾಧಿಕಾರಿಗಳಿಗೆ 
ಸಲ್ಲಿಸಿರುತ್ತಾರೆ. ಹಾಗೂ ಸಾಗ ಮರಗಳನ್ನು ಕಡಿದ ಬ್ಲಾಕ್ ನಂ . 24 - 16 ನೆಡುತೋಪಿನಲ್ಲಿ ಪುರವಣಿ ಪಂಚನಾಮೆಯನ್ನು ಶ್ರೀ ವಿ.ಎಸ್. ನಾಯ್ಕ ಇವರು 
ಮಾಡಿರುತ್ತಾರೆ. ಸಾಕ್ಷಿ ಗುರುತಿಸಿದ ತನಿಖಾ ವರದಿಯನ್ನು ನಿ. ಪಿ-5 ಎಂದು ಗುರುತಿಸಲಾಯಿತು. ಮಾನ್ಯ ವಲಯ ಅರಣ್ಯಾಧಿಕಾರಿಗಳು ಜಪ್ತಿಪಡಿಸಿದ ಮಾಲಿನ 
ಬಗ್ಗೆ ನ್ಯಾಯಾಲಯಕ್ಕೆ ಫಾರ್ಮ ನಂ . 20ನ್ನು ಸಲ್ಲಿಸಿದ್ದು ಅದನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ - 6 ಎಂದು ಗುರುತಿಸಲಾಯಿತು. ಮೇಲ್ಕಂಡ 
ವಾಹನವನ್ನು ಅನಧಿಕೃತವಾಗಿ ಸರ್ಕಾರಕ್ಕೆ ಸೇರಿದ ಸಾಗ ತುಂಡುಗಳನ್ನು ಸಾಗಾಟ ಮಾಡಲು ಪ್ರಯತ್ನಿಸಿದ್ದು , ಸದರಿ ವಾಹನವು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಲು ಅರಿಕೆ ಇದೆ ಎಂದು ಹೇಳಿಕೆ ನೀಡಿರುತ್ತಾರೆ. 

ಈ ಪಾಟಿ ಸವಾಲು: ದಿನಾಂಕ: 13 - 2 - 2015 ರಂದು ಪುನಃ ಪ್ರಾಸಾ -1 ರವರನ್ನು ಕರೆಯಿಸಿ ಶ್ರೀ ಡಿ.ಎನ್ . ಎನ್ ವಕೀಲರು ಅರ್ಜಿದಾರರ ಪರವಾಗಿ ಪಾಟೀ 
ಸವಾಲು ಮಾಡಿರುತ್ತಾರೆ. 

ಲಿಗೆ ಉತ್ತರಿಸುತ್ತಾ ಘಟನೆ ನಡೆದ ಸಮಯಕ್ಕೆ ಆರೋಪಿತರು ಕತ್ತಲಲ್ಲಿ ಓಡಿಹೋಗಿದ್ದರಿಂದ ನಮಗೆ ಅವರಿಗೆ 
ನೋಡಲು ಆಗಲಿಲ್ಲ. ಸಾಧಾರಣಾ 50 ರಿಂದ 100 ಮೀಟರ ಅಂತರದಲ್ಲಿ ನಾವು ಆರೋಪಿತರನ್ನು ನೋಡಿದೆವು. ನಾವು ಆದಿನ ಒಟ್ಟು 5 ಜನ ಇದ್ದು 
ಆರೋಪಿತರನ್ನು ಹಿಡಿಯಲು ಪ್ರಯತ್ನ ಪಟ್ಟೆವು ಆದರೆ ಸಿಗಲಿಲ್ಲ. ಅಲ್ಲಿ ಯಾವುದೇ ಹೆಂಗಸರು ಇರಲಿಲ್ಲ. ನಾನು ಆರೋಪಿತರು ಓಡಿ ಹೋಗಿದ್ದಾರೆ ಎಂದು 
ಹೇಳಿದರೆ ಸರಿಯಲ್ಲ. ಮರಗಳನ್ನು ಕಡಿದ ಬಗ್ಗೆ ಬುಡಚಿ ಪಂಚನಾಮೆ ಮಾಡಿದ್ದೂ ಒಟ್ಟು 10 ಬುಡಚಿಗಳು ಇದ್ದವು. ಸದರಿ ಪಂಚನಾಮೆಯನ್ನು ಬೀಟ 
ಗಾರ್ಡ ಮತ್ತು ಸುಂಕಸಾಳ ವನಪಾಲಕರು ಮಾಡಿರುತ್ತಾರೆ. ಫಿರ್ಯಾದುದಾರರು ನಮ್ಮ ಇಲಾಖೆಯ ಅಧಿಕಾರಿಗಳು ಹಾಗೂ ನನ್ನ ಸಹದ್ಯೋಗಿ ಎಂದರೆ ಸರಿ. 
ಘಟನಾ ಸ್ಥಳದಿಂದ ರಾಷ್ಟ್ರೀಯ ಹೆದ್ದಾರಿ ಅಂತರ ಸುಮಾರು 100 ಮೀಟರ ಆಗಬಹುದು. ಘಟನಾ ಸ್ಥಳದಿಂದ ಒಂದು ಕಿ. ಮೀ . ಅಂತರದಲ್ಲಿ ವಾಸ್ತವ್ಯದ 
ಮನೆಗಳು ಇವೆ. ಆ ಸಮಯದಲ್ಲಿ ಬೆಳಗ್ಗಿನ ಜಾವ ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಂಚಾರ ಹಾಗೂ ವಾಹನ ಸಂಚಾರ ಇರಲಿಲ್ಲ. ಈ ಪ್ರಕರಣದ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


೩೬೮೭ 


ಎಲ್ಲಾ ಸಾಕ್ಷಿದಾರರು ಇಲಾಖಾ ಸಾಕ್ಷಿದಾರರು ಎಂದರೆ ಸರಿ . ಪಂಚನಾಮೆ ಕಾಲಕ್ಕೆ ಒಂದು ಘಂಟೆಯೊಳಗೆ ಯಾವುದೇ ವಾಹನ/ ಜನರ ಓಡಾಟ ಇರಲಿಲ್ಲ. ಆ 
ಜಾಗದಲ್ಲಿ ಯಾವುದೇ ವಾಹನ ರಸ್ತೆ ತಡೆ ಇರಲಿಲ್ಲ . ಹಾಜರುಪಡಿಸಿದ ದಾಖಲೆಗಳನ್ನು ಸೃಷ್ಟಿಪಡಿಸಿಕೊಂಡು ಹಾಜರುಪಡಿಸಿದ್ದೇವೆ ಎಂದರೆ ಸರಿಯಲ್ಲ. ಪ್ರ . ವ. 
ವರದಿಯನ್ನು ಗುನ್ನಾ ಸ್ಥಳದಲ್ಲಿಯೇ ತಯಾರಿಸಿದ್ದೇವೆ. ಕಛೇರಿಯಲ್ಲಿ ಪ್ರ. ವ ವರದಿ ತಯಾರಿಸಿಕೊಂಡು ಈಗ ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. 
ನಾನು ಹೇಳುವಂತೆ ಅರ್ಜಿದಾರನು ವಾಹನವನ್ನು ಅರಣ್ಯ ಕಳ್ಳ ಸಾಗಾಣಿಕೆಗೆ ಉಪಯೋಗಿಸಿಲ್ಲ ಎಂದರೆ ಸರಿಯಲ್ಲ. ಅರಣ್ಯ ಮರಗಳನ್ನು ಕಡಿದ ಸ್ಥಳ ಅರಣ್ಯ 
ಎಂದು ತೋರಿಸುವ ಬಗ್ಗೆ ನಾವು ದಾಖಲೆಗಳನ್ನು ಹಾಜರುಪಡಿಸಿದ್ದೇವೆ. ಅದು ಸಾಗವಾನಿ ನೆಡುತೋಪುಗಳಾಗಿರುತ್ತವೆ. ನಾವು ಹಾಜರುಪಡಿಸಿದ ದಾಖಲೆಗಳ 
ಬಗ್ಗೆ ನನಗೆ ಮಾಹಿತಿಯಿಲ್ಲ ಎಂದರೆ ಸರಿಯಲ್ಲ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಅರಣ್ಯ ಉತ್ಪನ್ನಗಳ ಕಳ್ಳಸಾಗಾಣಿಕೆಯಾಗುತ್ತಿದೆ ಎಂಬ ಬಗ್ಗೆ 
ವರ್ತಮಾನ ಪತ್ರಿಕೆಯಲ್ಲಿ ಸುದ್ದಿ ಬಂದಿತು ಎಂದರೆ ಸರಿಯಲ್ಲ. ಆ ಕಾರಣಕ್ಕಾಗಿ ಅಂಕಿ- ಸಂಖ್ಯೆಗೋಸ್ಕರ ನಾವು ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದೇವೆ 
ಎಂದರೆ ಸರಿಯಲ್ಲ. ಕಾರಣ ನಾವು ಕೇವಲ ಇಲಾಖಾ ಸಾಕ್ಷಿಗಳನ್ನು ನಮೂದಿಸಿಕೊಂಡು ಸುಳ್ಳು ಪ್ರಕರಣ ಮಾಡಿದ್ದೇವೆ ಎಂದರೆ ಸರಿಯಲ್ಲ. ಸದರಿ 
ವಾಹನವನ್ನು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಗೆ ಉಪಯೋಗಿಸಿದ್ದು ಇಲ್ಲಾ ಎಂದರೆ ಸರಿಯಲ್ಲ ಹಾಗೂ ವಾಹನದಲ್ಲಿ ಅನಧಿಕೃತವಾಗಿ ಸಾಗವಾನಿ 
ತುಂಡುಗಳನ್ನು ಸಾಗಿಸುತ್ತಿರಲಿಲ್ಲ ಎಂದರೆ ಸರಿಯಲ್ಲ ದಿನಾಂಕ: 22 - 09 - 2004 ರಂದು ಟಿಪ್ಪರ ವಾಹನದ ಮೇಲೆ ಸಾಗ ತುಂಡುಗಳನ್ನು ಸಾಗಿಸುತ್ತಿ 
ನಾವು ನಿ. ಪಿ -1 ರಂತೆ ಪಂಚನಾಮೆಯನ್ನು ಮಾಡಿಲ್ಲ ಎಂದರೆ ಸರಿಯಲ್ಲ. ನಾನು ಮುಖ್ಯ ವಿಚಾರಣೆಯಲ್ಲಿ ಹೇಳಿದ ಸಂಗತಿಗಳು ಸತ್ಯಕ್ಕೆ ದೂರವಾಗಿದೆ 
ಎಂದರೆ ಸರಿಯಲ್ಲ. ಜಪ್ತಿ ಪಡಿಸಿದ ವಾಹನಕ್ಕೂ ಹಾಗೂ ಸಾಗ ತುಂಡುಗಳಿಗೂ ಮತ್ತು ಅರ್ಜಿದಾರರಿಗೂ ಯಾವುದೇ ಸಂಬಂಧ ಇಲ್ಲಾ ಎಂದರೆ ಸರಿಯಲ್ಲ. 
ಎಂದು ಹೇಳಿರುತ್ತಾರೆ. 

ಪಿಡಬ್ಲು - 2 ಶ್ರೀ . ಸುರೇಶ ನಾರಾಯಣ ಪಡ್ತಿ ಸಾ : ಸುಂಕಸಾಳ ಇವರು ತಮ್ಮ ಸಾಕ್ಷದಲ್ಲಿ ನಾನು ಕಳೆದ 15 ವರ್ಷಗಳಿಂದ ನಾನು ಸುಂಕಸಾಳದಲ್ಲಿ 
ಅರಣ್ಯ ಇಲಾಖೆಯಲ್ಲಿ ವಾಚಮನ್ ಎಂದು ಕೆಲಸ ಮಾಡುತ್ತಿದ್ದೇನೆ. ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ಪ್ರಾ . ಸಾ - 1 ಇವರು ಶಾಖಾ ವನಪಾಲಕ, 
ಮಾಸ್ತಿಕಟ್ಟಾ ಎಂತಾ ಕೆಲಸ ಮಾಡುತ್ತಿದ್ದರು. ಶ್ರೀ ವಿ .ಎಸ್. ನಾಯ್ಕ ಇವರು ಕಾಮಗಾರಿ ವನಪಾಲಕ ಹಾಗೂ ಪ್ರಭಾರಿ ವನಪಾಲಕರಾಗಿ ಸುಂಕಸಾಳ ಬೀಟಿನಲ್ಲಿ 
ಕೆಲಸ ಮಾಡುತ್ತಿದ್ದರು. 

ದಿನಾಂಕ: 21 -09 - 2004 ರಂದು ರಾತ್ರಿ 12 .00 ಘಂಟೆಗೆ ಗಸ್ತು ನಿಯೋಜಿಸಿದ ಸಿಬ್ಬಂದಿಗಳು ಇಲಾಖಾ ವಾಹನದ ಮೇಲೆ ಸುಂಕಸಾಳದ 
ಸಿಬ್ಬಂದಿಗಳನ್ನು ಕರೆದುಕೊಂಡು ಹೊಸಕಂಬಿ ಮಾಸ್ತಿಕಟ್ಟಾ ಮಾರ್ಗವಾಗಿ ಗಸ್ತು ತಿರುಗುತ್ತಾ 2 ನೇ ಸುತ್ತಿನಲ್ಲಿ ಬೆಳಗಿನ 4.00 ಘಂಟೆಯ ಸಮಯಕ್ಕೆ ಕೆಲವು 

ಶಗಳಾದ ಬಡಿಗೋಣ ಪ್ಲಾಂಟೇಶನ್‌ ಹೆಚ್ಚುಳ ಮಾರ್ಗವಾಗಿ ಬಾಕ್ಸ್ ಕಟಿಂಗ್ ಪ್ಲಾಂಟೇಶನ್ ಪರಿಶೀಲಿಸುತ್ತ ಬಂದೆವು. ಈ ರೀತಿ ಕುಗ್ಗಪ್ಪ ಎಲ್. 
ನಾಯ್ಕ , ವಿ . ಎಸ್ . ನಾಯ್ಕ , ಐ . ಟಿ. ನಾಯ್ಕ ಬಾನು ಮೊಕ್ಕಾ ಗೌಡ ಹಾಗೂ ನಾನು ಗಸ್ತಿಗೆ ಬಂದೆವು. ನಾವು ಎನ್.ಹೆಚ್ - 63ರ ಲಗ್ನ ಸಾಗ ಪ್ಲಾಂಟೇಶನ್‌ನಲ್ಲಿ 
ಒಂದು ಟಿಪ್ಪರ ವಾಹನ ನಿಂತಿರುವುದನ್ನು ನೋಡಿದೆವು. ಆಗ ನಮಗೆ ಅನುಮಾನ ಬಂದು ಪರಿಶೀಲಿಸಲು ಅದರ ಹತ್ತಿರ ನಮ್ಮ ವಾಹನವನ್ನು 
ತೆಗೆದುಕೊಂಡು ಹೋಗಬೇಕಾದರೆ ನಮ್ಮ ಜೀಪನ್ನು ನೋಡಿ ಆರೋಪಿಗಳು ಓಡಿ ಹೋಗಿರುತ್ತಾರೆ. ನಂತರ ನಾವು ವಾಹನದಿಂದ ಕೆಳಗೆ ಇಳಿದು 
ಪರಿಶೀಲಿಸಲಾಗಿ ಅದು ಎಂ . ಇ .ಕೆ - 4048 ಇದ್ದು ಅದರ ಮೇಲೆ ಸಾಗ ತುಂಡುಗಳನ್ನು ಹೇರಿದ್ದು ಕಂಡು ಬಂದಿತು. ನಾವೆಲ್ಲರೂ ಸೇರಿ ಪರಿಶೀಲಿಸಿದಾಗ 
ಅದರಲ್ಲಿ ಒಟ್ಟು 21 ಸಾಗ ತುಂಡುಗಳನ್ನು ಹೇರಿತ್ತು. ಟಿಪ್ಪರ ಕೆಳಭಾಗದಲ್ಲಿ 7 ಸಾಗ ತುಂಡುಗಳು ಇದ್ದವು ಹಾಗೂ ಟಿಪ್ಪರಿನ ಮುಂದಿನ ಟಾಯರ್ ನೆಲದಲ್ಲಿ 
ಹೂತು ಹೋಗಿತ್ತು. ಸದರಿ ಸಾಗ ತುಂಡುಗಳನ್ನು ಪರಿಶೀಲಿಸಲಾಗಿ ಅದಕ್ಕೆ ಯಾವುದೇ ಸರ್ಕಾರದ ಅಧಿಕೃತ ಮುದ್ರೆಗಳು ಇರಲಿಲ್ಲ. ಆಗ ಶ 
ನಾವು ಮುಂದೆ ಪ್ಲಾಂಟೇಶನ ಹೋಗಿ ಪರಿಶೀಲಿಸಿದೆವು. ಅಲ್ಲಿ ಸುಮಾರು 10 ಸಾಗ ಮರಗಳನ್ನು ಕಡಿಯಲಾಗಿತ್ತು . ಅದನ್ನು ನೋಡಿ ಸದ್ರಿ ಸಾಗ 
ಮರಗಳಿಂದಲೇ ಈ ತುಂಡುಗಳನ್ನು ತಯಾರಿಸಿ ಟಿಪ್ಪರನಲ್ಲಿ ಹೇರಿದ್ದು ಖಾತ್ರಿಯಾಗಿತ್ತು. ರಾತ್ರಿಯಾಗಿದ್ದರಿಂದ ಹಾಗೂ ಸ್ಥಳದಲ್ಲಿ ಯಾವುದೇ ಸ್ಥಳೀಕರು 
ಇಲ್ಲದೇ ಇದ್ದ ಕಾರಣ, ಇಲಾಖಾ ಸಿಬ್ಬಂದಿಗಳನ್ನೇ ಪಂಚರನ್ನಾಗಿ ಮಾಡಿಕೊಂಡು ಪಂಚನಾಮೆಯನ್ನು ಬರೆಯಲಾಗಿತ್ತು. ಟಿಪ್ಪರ ಮೇಲೆ ಹಾಗೂ ಕೆಳಗೆ ಇದ್ದ 
ಒಟ್ಟು ತುಂಡುಗಳೂ ಸೇರಿ 28 ತುಂಡುಗಳಾಗಿದ್ದು ಅದು ಒಟ್ಟು 2.264 ಘ. ಮೀ . ಇತ್ತು . ಹಾಗೂ ಅದರಲ್ಲಿ ಗಿಡ ಕಡಿಯಲು ಉಪಯೋಗಿಸಿದಂತಹ ಕರಗಸ, 
ತಾಡಪತ್ರಿ ಇತ್ತು. ಟಿಪ್ಪರನ ಒಳಭಾಗದಲ್ಲಿ ಒಂದು ಲೈಸನ್ಸ್ ಮತ್ತು ನಾಯ್ಕ ಟ್ರಾನ್ಸಪೋರ್ಟ ರಸೀದಿ ಪುಸ್ತಕ ಇತ್ತು. ಎಲ್ಲಾ ವಸ್ತುಗಳಿಗೆ 1 ರಿಂದ 6ನೇ ನಂಬರ 
ಕೊಡಲಾಯಿತು. ಹಾಗೂ ಮೇಲೆ ಹೇಳಿದ ಸಾಗ ತುಂಡುಗಳನ್ನು ಟಿಪ್ಪರ , ಅಡ್ಡಗರಗಸಗಳನ್ನು , ತಾಡಪತ್ರಿ, ಚಲನ್ ಪುಸ್ತಕ ಹಾಗೂ ಡ್ರೈವರ್ ಲೈಸನ್ಸ್‌ಗಳಿಗೆ 
ಕ್ರಮವಾಗಿ 1 ರಿಂದ 6 ನಂಬರ ಕೊಟ್ಟು ಪಂಚನಾಮೆ ಬರೆದು ಜಪ್ತಿ ಪಡಿಸಿಕೊಳ್ಳಲಾಯಿತು. ಪಂಚನಾಮೆ ಹಾಗೂ ಅದರಲ್ಲಿದ್ದ ಸಹಿಯನ್ನು ಸಾಕ್ಷಿ ನೋಡಿ 
ಗುರುತಿಸಿದ್ದು ಪಂಚನಾಮೆಯನ್ನು ಈಗಾಗಲೇ ನಿ. ಪಿ.- 1 ಎಂದು ಗುರುತಿಸಲಾಗಿದ್ದು, ಸಾಕ್ಷಿ ಸಹಿಯನ್ನು ನಿ . ಪಿ -1ಬಿ ಎಂದು ಗುರುತಿಸಲಾಯಿತು. ಜಪ್ತಿ ಪಡಿಸಿದ 
ವಾಹನದ ಫೋಟೋವನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿಪಿ -2 ಮತ್ತು 3 ಎಂದು ಈಗಾಗಲೇ ಗುರುತಿಸಲಾಗಿದೆ. ನಂತರ ವಲಯ ಕಛೇರಿಗೆ 
ಹಿಂದಿರುಗಿ ವಿ . ಎಸ್. ನಾಯ್ಕ ಇವರು ಆರೋಪಿತರ ವಿರುದ್ದ ಪ್ರ . ವಾ ವರದಿಯನ್ನು ದಾಖಲಿಸಿರುತ್ತಾರೆ . ಪಂಚನಾಮೆಯನ್ನು ಬೆಳಗ್ಗಿನ ಜಾವ ಅಂದರೆ 22 
09 - 2004 ರಂದು ಬೆಳಗ್ಗಿನ 6.30 ಘಂಟೆಗೆ ಪ್ರಸ-1 ರವರು ಬರೆದಿರುತ್ತಾರೆ. ಯಾರೂ ಸಾರ್ವಜನಿಕರು ಇಲ್ಲದ ಕಾರಣ ನಾವು ಸಿಬ್ಬಂದಿಗಳು ಪಂಚರಾಗಿ 
ಸಹಿ ಮಾಡಿರುತ್ತೇವೆ ಎಂದು ಹೇಳಿಕೆ ನೀಡಿರುತ್ತಾರೆ . 

ದಿನಾಂಕ: 13 - 2 - 2015 ರಂದು ಪುನಃ ಪ್ರಾ . ಸಾ - 2 ರವರನ್ನು ಕರೆಯಿಸಿ ಶ್ರೀ ಡಿ. ಎನ್ .ಎನ್. ವಕೀಲರು ಅರ್ಜಿದಾರರ ಪರವಾಗಿ ಪಾಟಿ ಸವಾಲು 
ಮಾಡಿರುತ್ತಾರೆ. 

ಪ್ರಾ . ಸಾ -2 ರವರು ಪಾಟೀ ಸವಾಲಿಗೆ ಉತ್ತರಿಸುತ್ತಾ ಪ್ರಾ . ಸಾ -1 ಮತ್ತು 3 ನನ್ನ ಮೇಲಾಧಿಕಾರಿಗಳು ಎಂದರೆ ಸರಿ. ನಾವು ಮೇಲಾಧಿಕಾರಿಗಳು 
ಹೇಳಿದಂತೆ ಕೇಳಬೇಕಾಗುತ್ತದೆ ಎಂದರೆ ಸರಿ . ಗುನ್ನಾ ಸ್ಥಳದಿಂದ ರಾಷ್ಟ್ರೀಯ ಹೆದ್ದಾರಿ ಸುಮಾರು 100 ಮೀಟರ ಅಂತರದಲ್ಲಿ ಇರುತ್ತದೆ. ಪಂಚನಾಮೆಯನ್ನು 
ಬೆಳಗ್ಗೆ 6.30 ಘಂಟೆಯಿಂದ 1.30 ಘಂಟೆಯ ಅವಧಿಯಲ್ಲಿ ಬರೆಯಲಾಗಿರುತ್ತದೆ . ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸಾಮಾನ್ಯವಾಗಿ ಓಡಾಡುತ್ತಾ 
ಇರುತ್ತವೆ ಎಂದರೆ ಸರಿ . ಗುನ್ನೆ ನಡೆದ ಸ್ಥಳದಿಂದ ಸುಮಾರು 400 ಮೀಟರ್ ಅಂತರದಲ್ಲಿ ಒಂದು ಹೋಟೆಲ್ ಇದೆ. ನಾವು ಪಂಚನಾಮೆ ಮಾಡುವ ಕಾಲಕ್ಕೆ 
ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನರು ಹಾಗೂ ವಾಹನಗಳು ಓಡಾಡುತ್ತಾ ಇದ್ದವು ಎಂದರೆ ಸರಿ . ಓಡಿ ಹೋದ ಆರೋಪಿತರು ಯಾರು ಎನ್ನುವುದನ್ನು ನಾನು 
ನೋಡಿಲ್ಲ. ನಾನು ಗುನ್ನೆ ನಡೆದ ದಿನದಂದು ಗುನ್ನಾ ಸ್ಥಳದಲ್ಲಿ ಹಾಜರು ಇರಲಿಲ್ಲ ನನ್ನ ಸಮಕ್ಷಮ ನಿ. ಪಿ.- 1 ರಂತೆ ಪಂಚನಾಮೆ ಮಾಡಿ ವಾಹನವನ್ನು 
ಜಪ್ತಿಪಡಿಸಿಕೊಂಡಿಲ್ಲ ಹಾಗೂ ಸ್ಥಳದಲ್ಲಿಯೇ ನಾನು ನಿ . ಪಿ -1ಕ್ಕೆ ಸಹಿ ಮಾಡಿಲ್ಲ ಎಂದರೆ ಸರಿಯಲ್ಲ. ನಿ. ಪಿ.- 1 ಎಂದು ಪಂಚನಾಮೆಯನ್ನು ಪ್ರಾಸಾ - 1 ರವರು 
ಬರೆದಿರುತ್ತಾರೆ. ನನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾತು ಕೇಳಿ ನಾನು ಸುಳ್ಳು ಸಾಕ್ಷಿಯನ್ನು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಇಲಾಖೆಯ 
ಅಧಿಕಾರಿಗಳು ನನ್ನ ಸಮಕ್ಷಮ ವಾಹನವನ್ನು ಜಫ್ತುಪಡಿಸಿಕೊಂಡಿಲ್ಲ ಎಂದರೆ ಸರಿಯಲ್ಲ. ನನ್ನ ಇಲಾಖೆಯ ಅಧಿಕಾರಿಗಳು ತಾವು ಕರ್ತವ್ಯವನ್ನು 


೩೬೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ನಿರ್ವಹಿಸುತ್ತಿರುವ ಬಗ್ಗೆ ಹಾಗೂ ಅಂಕಿಅಂಶಕ್ಕೊಸ್ಕರ ದಾಖಲಿಸಿದ ಸುಳ್ಳು ಪ್ರಕರಣಕ್ಕೆ ನಾನು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಜಪ್ತ 
ಪಡಿಸಿಕೊಂಡ ವಾಹನಕ್ಕೂ ಹಾಗೂ ಸಾಗ ತುಂಡುಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂದರೆ ಸರಿಯಲ್ಲ. ನಮ್ಮಿಂದ 10 - 15 ಮೀಟರ್ ಅಂತರದಲ್ಲಿ 
ಆರೋಪಿತರು ಓಡಿ ಹೋಗಿರುತ್ತಾರೆ . ನಾವು ಹಿಡಿಯಲು ಪ್ರಯತ್ನಪಟ್ಟಿಲ್ಲ. ಆದರೆ ಅವರು ಓಡಿ ಹೋಗಿರುತ್ತಾರೆ. ನಾನು ಮುಖ್ಯ ವಿಚಾರಣೆಯಲ್ಲಿ ಹೇಳಿದ 
ಸಂಗತಿಗಳು ಸುಳ್ಳು ಎಂದರೆ ಸರಿಯಲ್ಲ ಎಂದು ಹೇಳಿರುತ್ತಾರೆ. 

ಪಿಡಬ್ದು - 3 ಶ್ರೀ ಈಶ್ವರ ತುಕ್ಕಪ್ಪ ನಾಯ್ಕ , ಸಾ : ಬೊಬ್ರವಾಡಾ ಇವರು ತಮ್ಮ ಸಾಕ್ಷದಲ್ಲಿ ನಾನು 2004ನೇ ಸಾಲಿನಲ್ಲಿ ಕಾಮಗಾರಿ ವನಪಾಲಕ ಎಂತಾ 
ಮಾಸ್ತಿಕಟ್ಟಾದಲ್ಲಿ ಕೆಲಸ ಮಾಡುತ್ತಿದ್ದೆ. ಪ್ರಾಸಾ- 1 ರವರು ಸಹ ಕಾಮಗಾರಿ ವನಪಾಲಕ ಮಾಸ್ತಿಕಟ್ಟಾ ಎಂದು ಕೆಲಸ ಮಾಡುತ್ತಿದ್ದರು. ಹಾಗೂ ಶ್ರೀ ವಿ .ಎಸ್. 
ನಾಯ್ಕ ರವರು ಪ್ರಭಾರಿ ಸುಂಕಸಾಳ ಶಾಖೆಯ ವನಪಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಅವರು ಈಗ ನಿವೃತ್ತಿ ಹೊಂದಿದ್ದು ಅನಾರೋಗ್ಯದಿಂದ 
ಬಳಲುತ್ತಿದ್ದಾರೆ. ಹಾಗೂ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. 

ದಿನಾಂಕ: 21 - 09 - 2004 ರಂದು ರಾತ್ರಿ 12.00 ಘಂಟೆಗೆ ಗಸ್ತು ನಿಯೋಜಿಸಿದ ಸಿಬ್ಬಂದಿಗಳು ಇಲಾಖಾ ವಾಹನದ ಮೇಲೆ ಸುಂಕಸಾಳದ 
ಸಿಬ್ಬಂದಿಗಳನ್ನು ಕರೆದುಕೊಂಡು ಹೊಸಕಂಬಿ ಮಾಸ್ತಿಕಟ್ಟಾ ಮಾರ್ಗವಾಗಿ ಗಸ್ತು ತಿರುಗುತ್ತಾ 2 ನೇ ಸುತ್ತಿನಲ್ಲಿ ಬೆಳಗಿನ 4.00 ಘಂಟೆಯ ಸಮಯಕ್ಕೆ ಕೆಲವು 
ಸೂಕ್ಷ್ಮ ಪ್ರದೇಶಗಳಾದ ಬಡಿಗೋಣ ಪ್ಲಾಂಟೇಶನ ಹೆಬ್ಬುಳ ಮಾರ್ಗವಾಗಿ ಬಾಕ್ಸ್ ಕಟಿಂಗ್ ಪ್ಲಾಂಟೇಶನ್ ಪರಿಶೀಲಿಸುತ್ತ ಬಂದೆವು. ಈ ರೀತಿ ಕುಗ್ಗಪ್ಪ 
ಎಲ್. ನಾಯ್ಕ , ವಿ.ಎಸ್. ನಾಯ್ಕ , ಬಾನು ಮೊಕ್ಕಾ ಗೌಡ, ಸುರೇಶ ಪಡ್ಡಿ ಹಾಗೂ ನಾನು ಗಸ್ತಿಗೆ ಬಂದೆವು. ನಾವು ಎನ್ . ಹೆಚ್ - 63 ರ ಲಗ್ನ ಬ್ಲಾಕ್ ನಂ . 
24 -16 ಫಾ . ಸ. ನಂ . 86 ರ ಸಾಗ ಪ್ಲಾಂಟೇಶನ್‌ನಲ್ಲಿ ಒಂದು ಟಿಪ್ಪರ ವಾಹನ ನಿಂತಿರುವುದನ್ನು ನೋಡಿದೆವು. ಆಗ ನಮಗೆ ಅನುಮಾನ ಬಂದು 
ಪರಿಶೀಲಿಸಲು ಅದರ ಹತ್ತಿರ ನಮ್ಮ ವಾಹನವನ್ನು ತೆಗೆದುಕೊಂಡು ಹೋಗಬೇಕಾದರೆ ನಮ್ಮ ಜೀಪನ್ನು ನೋಡಿ ಆರೋಪಿಗಳು ಓಡಿ ಹೋಗಿರುತ್ತಾರೆ . ನಂತರ 
ನಾವು ವಾಹನದಿಂದ ಕೆಳಗೆ ಇಳಿದು ಪರಿಶೀಲಿಸಲಾಗಿ ಅದು ಎಂ . ಇ.ಕೆ - 4048 ಇದ್ದು ಅದರ ಮೇಲೆ ಸಾಗ ತುಂಡುಗಳನ್ನು ಹೇರಿದ್ದು ಕಂಡು ಬಂದಿತು. 
ನಾವೆಲ್ಲರೂ ಸೇರಿ ಪರಿಶೀಲಿಸಿದಾಗ ಅದರಲ್ಲಿ ಒಟ್ಟು 21 ಸಾಗ ತುಂಡುಗಳನ್ನು ಹೇರಿತ್ತು ಟಿಪ್ಪರ ಕೆಳಭಾಗದಲ್ಲಿ 7 ಸಾಗ ತುಂಡುಗಳು ಇದ್ದವು ಹಾಗೂ 
ಟಿಪ್ಪರಿನ ಮುಂದಿನ ಟಾಯರ್ ನೆಲದಲ್ಲಿ ಹೂತು ಹೋಗಿತ್ತು . ಸದರಿ ಸಾಗ ತುಂಡುಗಳನ್ನು ಪರಿಶೀಲಿಸಲಾಗಿ ಅದಕ್ಕೆ ಯಾವುದೇ ಸರ್ಕಾರದ ಅಧಿಕೃತ 
ಮುದ್ರೆಗಳು ಇರಲಿಲ್ಲ. ಆಗ ಬೆಳಕು ಆಗಿದ್ದರಿಂದ ನಾವು ಮುಂದೆ ಪ್ಲಾಂಟೇಶನ ಹೋಗಿ ಪರಿಶೀಲಿಸಿದೆವು. ಅಲ್ಲಿ ಸುಮಾರು 10 ಸಾಗ ಮರಗಳನ್ನು 
ಕಡಿಯಲಾಗಿತ್ತು. ಅದನ್ನು ನೋಡಿ ಸದ್ರಿ ಸಾಗ ಮರಗಳಿಂದಲೇ ಈ ತುಂಡುಗಳನ್ನು ತಯಾರಿಸಿ ಟಿಪ್ಪರಿನಲ್ಲಿ ಹೇರಿದ್ದು ಖಾತ್ರಿಯಾಗಿತ್ತು. ರಾತ್ರಿಯಾಗಿದ್ದರಿಂದ 
ಹಾಗೂ ಸ್ಥಳದಲ್ಲಿ ಯಾವುದೇ ಸ್ಥಳೀಕರು ಇಲ್ಲದೇ ಇದ್ದ ಕಾರಣ, ಇಲಾಖಾ ಸಿಬ್ಬಂದಿಗಳನ್ನೇ ಪಂಚರನ್ನಾಗಿ ಮಾಡಿಕೊಂಡು ಪಂಚನಾಮೆಯನ್ನು 
ಬರೆಯಲಾಗಿತ್ತು. ಟಿಪ್ಪರ ಮೇಲೆ ಹಾಗೂ ಕೆಳಗೆ ಇದ್ದ ಒಟ್ಟು ತುಂಡುಗಳು ಸೇರಿ 28 ತುಂಡುಗಳಾಗಿದ್ದು ಅದು ಒಟ್ಟು 2. 264 ಘ, ಮೀ . ಇತ್ತು. ಹಾಗೂ 
ಅದರಲ್ಲಿ ಗಿಡ ಕಡಿಯಲು ಉಪಯೋಗಿಸಿದಂತಹ ಕರಗಸ, ತಾಡಪತ್ತಿ ಇತ್ತು. ಟಿಪ್ಪರಿನ ಒಳಭಾಗದಲ್ಲಿ ಒಂದು ಲೈಸನ್ಸ್ ಮತ್ತು ನಾಯ್ಕ ಟ್ರಾನ್ಸಪೋರ್ಟ ರಸೀದಿ 
ಪುಸ್ತಕ ಇತ್ತು. ಎಲ್ಲಾ ವಸ್ತುಗಳಿಗೆ 1 ರಿಂದ 6ನೇ ನಂಬರ ಕೊಡಲಾಯಿತು. ಹಾಗೂ ಮೇಲೆ ಹೇಳಿದ ಸಾಗ ತುಂಡುಗಳನ್ನು , ಟಿಪ್ಪರ, ಅಡ್ಡಕರಗಸಗಳನ್ನು , 
ತಾಡಪತ್ರಿ, ಚಲನ್ ಪುಸ್ತಕ ಹಾಗೂ ಡ್ರೈವರ್ ಲೈಸನ್ಸ್‌ಗಳಿಗೆ ಕ್ರಮವಾಗಿ 1ರಿಂದ 6 ನಂಬರ ಕೊಟ್ಟು ಪಂಚನಾಮೆ ಬರೆದು ಜಪ್ತಿ ಪಡಿಸಿಕೊಳ್ಳಲಾಯಿತು. 

ಸಾಕ್ಷಿ ನೋಡಿ ಗುರುತಿಸಿದ್ದು ಪಂಚನಾಮೆಯನ್ನು ಈಗಾಗಲೇ ನಿ . ಪಿ. - 1 ಎಂದು ಗುರುತಿಸಲಾಗಿದ್ದು , ಸಾಕ್ಷಿ 
ಸಹಿಯನ್ನು ನಿ. ಪಿ- 1ಸಿ ಎಂದು ಗುರುತಿಸಲಾಯಿತು. ಜಪ್ತಿ ಪಡಿಸಿದ ವಾಹನದ ಫೋಟೋವನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ.ಪಿ -2 ಮತ್ತು 3 
ಎಂದು ಈಗಾಗಲೇ ಗುರುತಿಸಲಾಗಿದೆ. ನಂತರ ವಲಯ ಕಛೇರಿಗೆ ಹಿಂದಿರುಗಿ ವಿ.ಎಸ್. ನಾಯ್ಕ ಇವರು ಆರೋಪಿತರ ವಿರುದ್ದ ಪ್ರ. ವಾ ವರದಿಯನ್ನು 
ದಾಖಲಿಸಿರುತ್ತಾರೆ. ಪಂಚನಾಮೆಯನ್ನು ಬೆಳಗ್ಗಿನ ಜಾವ ಅಂದರೆ 22 - 09 -2004 ರಂದು ಬೆಳಗ್ಗಿನ 6.30 ಘಂಟೆಗೆ ಪ್ರಾ . ಸಾ -1 ರವರು ಬರೆದಿರುತ್ತಾರೆ. 
ಯಾರೂ ಸಾರ್ವಜನಿಕರು ಇಲ್ಲದ ಕಾರಣ ನಾವು ಸಿಬ್ಬಂದಿಗಳು ಪಂಚರಾಗಿ ಸಹಿ ಮಾಡಿರುತ್ತೇವೆ. ಮೇಲ್ಕಂಡ ವಾಹನವನ್ನು ಅನಧಿಕೃತವಾಗಿ ಸರ್ಕಾರಕ್ಕೆ 
ಸೇರಿದ ಸಾಗ ತುಂಡುಗಳನ್ನು ಸಾಗಾಟ ಮಾಡಲು ಪ್ರಯತ್ನಿಸಿದ್ದು, ಸದರಿ ವಾಹನವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ಅರಿಕೆ ಇದೆ. ಎಂದು ಹೇಳಿಕೆ 
ನೀಡಿರುತ್ತಾರೆ . 

ದಿನಾಂಕ : 13 - 2 - 2015 ರಂದು ಪುನಃ ಪ್ಯಾಸಾ- 2 ರವರನ್ನು ಕರೆಯಿಸಿ ಶ್ರೀ ಡಿ. ಎನ್ . ಎನ್ . ವಕೀಲರು ಅರ್ಜಿದಾರರ ಪರವಾಗಿ ಪಾಟಿ ಸವಾಲು 
ಮಾಡಿರುತ್ತಾರೆ. 

ಪ್ರಾ . ಸಾ -3 ರವರು ಪಾಟೀ ಸವಾಲಿಗೆ ಉತ್ತರಿಸುತ್ತಾ ಪ್ರಾ . ಸಾ -1 ಇವರು ನನ್ನ ಮೇಲಾಧಿಕಾರಿಗಳು ಅಲ್ಲ ನನ್ನ ಸಹದ್ಯೋಗಿಗಳು ಆಗಿರುತ್ತಾರೆ. ವಲಯ 
ಅರಣ್ಯಾಧಿಕಾರಿಗಳು ನಮಗೆ ಮೇಲಾಧಿಕಾರಿಗಳಾಗಿರುತ್ತಾರೆ. ನಮ್ಮ ಜೀಪಿನ ಬೆಳಕನ್ನು ನೋಡಿಕೊಂಡು ಆರೋಪಿತರು ಓಡಿ ಹೋಗಿದ್ದು ಅವರು ಹಾಗೆ 
ಸುಮಾರು 30 ಮೀಟರ್ ಅಂತರದಲ್ಲಿ ಓಡಿ ಹೋಗಿರುತ್ತಾರೆ. ನಾನು ಆರೋಪಿತರನ್ನು ನೋಡಿಲ್ಲ. ಗುನ್ನೆ ನಡೆದ ಸ್ಥಳದಿಂದ ರಾಷ್ಟ್ರೀಯ ಹೆದ್ದಾರಿ ಸುಮಾರು 
100 ಮೀಟರ್ ಅಂತರದಲ್ಲಿ ಇರುತ್ತದೆ. ಪಂಚನಾಮೆಯ ಕಾಲಕ್ಕೆ ಅಲ್ಲಿ ಯಾವುದೇ ವಾಹನದ ಓಡಾಟ ಇರಲಿಲ್ಲ. ಈ ಪ್ರಕರಣದ ಎಲ್ಲಾ ಸಾಕ್ಷಿದಾರರು 
ಇಲಾಖಾ ಸಾಕ್ಷಿದಾರರು ಎಂದರೆ ಸರಿ. ಪ್ರಕರಣದ ಎಲ್ಲಾ ಸಾಕ್ಷಿದಾರರು ಇಲಾಖಾ ಸಾಕ್ಷಿಗಳಾಗಿದ್ದು ನಾವು ಈ ಪ್ರಕರಣವನ್ನು ಸೃಷ್ಟಣೆ 
ಮಾಡಿಕೊಂಡಿರುವುದರಿಂದ ಯಾವುದೇ ಸ್ವತಂತ್ರ ಸಾಕ್ಷಿದಾರರು ಇಲ್ಲವೆಂದು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಸದರಿ ದಿನದಂದು ನಾನು 

ಗಸ್ತು ಕರ್ತವ್ಯಕ್ಕೆ ಹೋಗಿರಲಿಲ್ಲ ಎಂದರೆ ಸರಿಯಲ್ಲ. ನನ್ನ ಸಮಕ್ಷಮ ನಿ. ಪಿ -1 ರಂತೆ ಪಂಚನಾಮೆ ಮಾಡಿ ವಾಹನ ಸಂಖ್ಯೆ: ಎಂಇಕೆ - 4048ನ್ನು 
ಜಪ್ತಿಪಡಿಸಿಕೊಂಡಿಲ್ಲ ಹಾಗೂ ಸಾಗ ತುಂಡುಗಳನ್ನು ಜಪ್ತಿಪಡಿಸಿಕೊಂಡಿಲ್ಲ ಎಂದರೆ ಸರಿಯಲ್ಲ. ನಾನು ಸ್ಥಳದಲ್ಲಿಯೇ ನಿ. ಪಿ - 1ಕ್ಕೆ ಸಹಿ ಹಾಕಿಲ್ಲಾ ಎಂದರೆ 
ಸರಿಯಲ್ಲ. ಸರ್ವೆ ನಂಬರ 86 ರಲ್ಲಿ ಮಾಲ್ಕಿ ಜಮೀನುಗಳು ಬರುತ್ತವೆ ಎಂದರೆ ಸರಿಯಲ್ಲ. ನಾನು ಕೇವಲ ಸಾಗವಾನಿ ನೆಡುತೋಪು ಇದೆ ಎಂದು 
ಪ್ರಕರಣಕ್ಕೆ ಅನುಕೂಲವಾಗಲಿ ಎಂದು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಸರ್ವೆ ನಂಬರ 86ಕ್ಕೆ ಸಂಬಂಧಿಸಿದಂತೆ ಪಹಣಿ ಮತ್ತು ನಕಾಶೆಯನ್ನು 
ನನ್ನ ಮೇಲಾಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಅವರು ಹಾಜರುಪಡಿಸಿದ್ದಾರೆ ಎಂದು ನಾನು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ನಮ್ಮ ಕರ್ತವ್ಯ 
ಲೋಪದಿಂದ ಅರಣ್ಯ ಮರಗಳು ಕಳ್ಳ ಸಾಗಾಣಿಕೆಯಾಗುತ್ತಿದೆ ಎಂದು ದಿನಪತ್ರಿಕೆಯಲ್ಲಿ ಬರುತ್ತಿತ್ತು ಎಂದರೆ ಸರಿಯಲ್ಲ. ಅದಕ್ಕೆ ನಾವು ಈ ವಿಷಯಕ್ಕೆ 
ಸಂಬಂಧಿಸಿದಂತೆ ಕಾರ್ಯತತ್ಪರರಾಗಿದ್ದೇವೆ ಎಂದು ಸಾಧನೆ ಮಾಡಲು ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಎಂದರೆ ಸರಿಯಲ್ಲ. ನಾನು ಮುಖ್ಯ 
ವಿಚಾರಣೆಯಲ್ಲಿ ಹೇಳಿದಂತಹ ಯಾವತ್ತೂ ವಿಷಯಗಳು ಸುಳ್ಳು ಎಂದರೆ ಸರಿಯಲ್ಲ. ಜಪ್ತಿಪಡಿಸಿದ ಸಾಗ ತುಂಡುಗಳಿಗೂ ಹಾಗೂ ವಾಹನಕ್ಕೂ ಯಾವುದೇ 
ಸಂಬಂಧವಿಲ್ಲ ಎಂದರೆ ಸರಿಯಲ್ಲ. ಪ್ರ. ವ . ವರದಿಯನ್ನು ನಾವು ಸ್ಥಳದಲ್ಲಿಯೇ ದಾಖಲಿಸಿದ್ದೇವೆ. ಕಛೇರಿಯಲ್ಲಿ ಇದ್ದಂತಹ ಸಾಗ ತುಂಡುಗಳನ್ನು 
ನಮೂದಿಸಿಕೊಂಡು ನಾವು ಸುಳ್ಳು ಪ್ರಕರಣದ ದಾಖಲಿಸಿಕೊಂಡಿದ್ದೇವೆ ಎಂದರೆ ಸರಿಯಲ್ಲ. ಈ ಪ್ರಕರಣಕ್ಕೂ ಹಾಗೂ ಈ ವಾಹನಕ್ಕೂ ಯಾವುದೇ 
ಸಂಬಂಧವಿಲ್ಲ ಎಂದರೆ ಸರಿಯಲ್ಲ ಎಂದು ಉತ್ತರಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


೩೬೮೯ 


ಪಿಡಬ್ದು - 4 ಶ್ರೀ ಕೆ.ಜಿ . ಪ್ರಕಾಶ, ವಲಯ ಅರಣ್ಯಾಧಿಕಾರಿ ಇವರು ತಮ್ಮ ಸಾಕ್ಷದಲ್ಲಿ ನಾನು ದಿನಾಂಕ: 25 - 06 - 2003 ರಿಂದ 29 - 05 - 2006 ರ 
ಮೇರೆಗೆ ವಲಯ ಅರಣ್ಯಾಧಿಕಾರಿ ಮಾಸ್ತಿಕಟ್ಟಾ ವಲಯದಲ್ಲಿ ವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಪ್ರ. ವಾ ವರದಿ ಸಂಖ್ಯೆ: 6/2004 - 05 
ರಂತೆ ಸುಂಕಸಾಳ ಸರ್ವೆ ನಂಬರ 86 ರಲ್ಲಿ ವಾಹನ ಸಂಖ್ಯೆ : ಎಂಇಕೆ - 4048 ಪ್ರವೇಶಿಸಿ 10 ಸಾಗಜಾತಿಯ ಮರಗಳನ್ನು ಕಡಿದು 28 ಸಾಗವಾನಿ 
ತುಂಡುಗಳನ್ನು ಅನಧಿಕೃತವಾಗಿ ಸಾಗಾಣಿಕೆ ಮಾಡುವ ಪ್ರಯುಕ್ತ ದಾಖಲಿಸಿದ ಮೊಕದ್ದಮೆಯ ಮಹಜರನೊಂದಿಗೆ ವಾಹನವನ್ನು ಸಾಗವಾನಿ ತುಂಡು ಮತ್ತು 
ಅಡ್ಡ ಗರಗಸ - 4 ಪ್ಲಾಸ್ಟಿಕ ತಾಡಪಾತ್ರೆ -1, ಗಾಡಿಯಲ್ಲಿದ್ದ ಡೆಲಿವರಿ ನೋಟ ಪುಸ್ತಕ - 1, ಡ್ರೈವಿಂಗ್ ಲೈಸನ್ಸ್ ಪುಸ್ತಕ ಝರಾಕ್ಸ್ ಪ್ರತಿಯನ್ನು ನನ್ನ ಎದುರಿಗೆ 
ಹಾಜರುಪಡಿಸಿದರು. ಸದರಿ ಮೊಕದ್ದಮೆಯ ಮಹಜರನ್ನು ಪರಿಶೀಲನೆ ಮಾಡಿ ಮಹಜರಿನಲ್ಲಿ ಹೇಳಿದಂತಹ ಚಹರೆಗೂ ಮತ್ತು ಸಾಗವಾನಿ ತುಂಡುಗಳಿಗೂ 
ಜಪ್ತಿಪಡಿಸಿದ ಸಾಮಗ್ರಿಗಳಿಗೂ ತಾಳೆ ಇದ್ದುದರಿಂದ ಈ ಪ್ರಕರಣವನ್ನು ವಲಯ ಅರಣ್ಯಾಧಿಕಾರಿಗಳ ಗುನ್ನೆ ರಿಜಿಸ್ಟರ್‌ನಲ್ಲಿ ನಮೂದು ಮಾಡಿಕೊಂಡು ಅದಕ್ಕೆ 
ಆರ್ ಓಆರ್‌ನಂ. 9 /2004 - 05 ಎಂದು ನಮೂದಿಸಲಾಯಿತು. ನಂತರ ಸದರಿ ಎಂ . ಇ .ಕೆ - 4048 ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ 
ಭಾಗಿಯಾಗಿದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71ಎ ಪ್ರಕಾರ ವಾಹನವನ್ನು ಹಾಗೂ ಜಪ್ತಿಪಡಿಸಿದ ಮ್ಯಾಲನ್ನು ಅಧಿಕಾರಿಯುತ ಅಧಿಕಾರಿ ಮತ್ತು ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ರವರ ಸಮ್ಮುಖದಲ್ಲಿ ಹಾಜರುಪಡಿಸಲಾಯಿತು. ನಂತರ ಸದರಿ ವಾಹನದ ಮಾಲೀಕರು ಯಾರು 
ಎನ್ನುವ ಬಗ್ಗೆ ಸಾರಿಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಸದರಿ ವಾಹನದ ಮಾಲೀಕರು ಶ್ರೀಮತಿ ಆಶಾ ಗಜಾನನ ನಾಯ್ಕ , ಅಂಕೋಲಾ ರವರು 
ಆಗಿದ್ದು , ಸದರಿ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದರಿಂದ ಅರಣ್ಯ ಕಾಯಿದೆ ಸೆಕ್ಷನ್ 71ಎ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಯಿತು. 

2 ವರದಿಯನ್ನು ಹಾಜರುಪಡಿಸುತ್ತಿದ್ದು ಅದನ್ನು ಈಗಾಗಲೇ ನಿ. ಪಿ - 6 ಎಂದು ಗುರುತಿಸಲಾಗಿದೆ. ಅದರಲ್ಲಿರುವ ಸಾಕ್ಷಿ ಸಹಿಯನ್ನು ನಿ. ಪಿ. 
6ಎ ಎಂದು ಗುರುತಿಸಲಾಯಿತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಕಾರವಾರ ಇವರು ನೀಡಿದ ವಾಹನ ಒಡೆತನದ ಪತ್ರವನ್ನು ಹಾಜರುಪಡಿಸಿದ್ದು ಅದನ್ನು 
ನಿ. ಪಿ - 7 ಎಂದು ಗುರುತಿಸಲಾಯಿತು. 
- ಸದರಿ ವಾಹನವು ಅರಣ್ಯ ಉತ್ಪನ್ನದ ಕಳ್ಳ ಸಾಗಾಣಿಕೆಯಲ್ಲಿ ಬಳಕೆಯಾದ ಸದರಿ ವಾಹನ ಮತ್ತು ಇತರ ಸೊತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬೇಕೆಂದು ನ್ಯಾಯಾಲಯದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸದರಿ ಲಾರಿಯನ್ನು ಮತ್ತು ಅದರೊಂದಿಗೆ ಜಪ್ತಿಪಡಿಸಿದ ಇತರ ಸೊತ್ತುಗಳನ್ನು ನೋಡಿದ್ದಲ್ಲಿ 
ನಾನು ಗುರುತಿಸುತ್ತೇನೆ. ಲಾರಿಯ ಭಾವಚಿತ್ರವನ್ನು ನೋಡಿದ್ದಲ್ಲಿ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ - 2 ಮತ್ತು 3 ಎಂದು ಗುರುತಿಸಲಾಗಿದೆ. ಎಂದು 
ಹೇಳಿಕೆ ನೀಡಿರುತ್ತಾರೆ . 

ಪಾಟಿ ಸವಾಲು ಶ್ರೀ ಡಿ.ಎನ್. ನಾಯಕ ವಕೀಲರಿಂದ : 

ಪ್ರಾ . ಸಾ -4 ರವರು ಪಾಟಿ ಸವಾಲಿನಲ್ಲಿ ಸದರಿ ವಾಹನದ ಆರ್. ಸಿ. ಪುಸ್ತಕವನ್ನು ನಾನು ವಶಪಡಿಸಿಕೊಂಡಿದ್ದು ಇರುವುದಿಲ್ಲ. ಆರ್. ಸಿ. ಪುಸ್ತಕ ಕೇಳಿ 
ಪಡೆಯಲು ನನಗೆ ಯಾವುದೇ ತೊಂದರೆ ಇರಲಿಲ್ಲ. ಆರ್. ಸಿ. ಪುಸ್ತಕದ ಪ್ರತಿಯನ್ನು ಪಡೆದಿರುವುದಿಲ್ಲ. ಆರ್. ಸಿ. ಮಾಲೀಕರ ಬಗ್ಗೆ ಮಾಹಿತಿಯನ್ನು ಈಗ 
ಪಡೆದು ಹಾಜರುಪಡಿಸಿದ್ದೇನೆ. ಎಂದರೆ ಸರಿಯಲ್ಲ. ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸುವ ಸಂದರ್ಭದಲ್ಲಿ ಶ್ರೀಮತಿ ಆಶಾ ಗಜಾನನ ನಾಯ್ಕ 
ಇವರು ವಾಹನದ ಮಾಲೀಕಳು ಎನ್ನುವ ಬಗ್ಗೆ ಆರ್. ಸಿ. ಪುಸ್ತಕವನ್ನು ಪಡೆದುಕೊಂಡಿರುವುದಿಲ್ಲ ಎಂದರೆ ಸರಿ, ಗುನ್ನೆ ನಡೆದ ಸ್ಥಳದ ನಕಾಶೆಯನ್ನು ಮಾನ್ಯ 
ಜೆ. ಎಂ .ಎಫ್. ಸಿ. ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ. ನನ್ನ ಪ್ರಕಾರ ಗುನ್ನಾ ಸ್ಥಳವು ಸುಂಕಸಾಳ ಅರಣ್ಯ ಸರ್ವೆ ನಂಬರ 86 ಆಗಿರುತ್ತದೆ. ನಕಾಶೆ ಕೊಟ್ಟಿರುತ್ತೇನೆ. 
ಅದರಲ್ಲಿ ಸುಂಕಸಾಳ ಗ್ರಾಮದ ನಕಾಶೆ ಎಂದು ನಮೂದಿಸಿಲ್ಲ. ಘಟನೆ ನಡೆದ ಸ್ಥಳಕ್ಕೂ ಮತ್ತು ಈ ಗುನ್ನೆಗೂ ಯಾವುದೇ ಸಂಬಂಧವಿಲ್ಲ ಎಂದರೆ ಸರಿಯಲ್ಲ. 
ನಕಾಶೆಯಲ್ಲಿ ಯಾವ ಗ್ರಾಮಕ್ಕೆ ಸಂಬಂಧಿಸಿದ್ದು ಎಂದು ನಮೂದು ಇರುತ್ತದೆ. ಸಾಕ್ಷಿ ಸ್ವತಃ ನೋಡಿರುತ್ತಾರೆ. ನಕಾಶೆ ದೊಡ್ಡದಿರುವುದರಿಂದ ಗ್ರಾಮದ ಹೆಸರು 
ಬಂದಿರುವುದಿಲ್ಲ . ಗ್ರಾಮ ನಕ್ಷೆಯನ್ನು ಚಿಕ್ಕದಾಗಿ ಮಾಡಿ ಆ ಗ್ರಾಮದ ಹೆಸರು ಬರುವ ಹಾಗೆ ಮಾಡಬಹುದಿತ್ತು ಆದರೆ ಅದು ಸರಿಯಾದ ಕ್ರಮವಲ್ಲ. 
ಏಕೆಂದರೆ ಯಾವುದೇ ನಕ್ಷೆಯನ್ನು ಚಿಕ್ಕದಾಗಿ ಮತ್ತು ದೊಡ್ಡದಾಗಿ ಮಾಡುವುದು ಸರಿಯಾದ ಕ್ರಮವಲ್ಲ. ಉದ್ದೇಶಪೂರ್ವಕವಾಗಿ ಪ್ರಕರಣವನ್ನು ದಾಖಲಿಸಲು 
ಬೇರೆ ನಕಾಶೆಯನ್ನು ಗುನ್ನೆ ಸಂಬಂಧಿಸಿದ ನಕಾಶೆ ಎಂದು ಹಾಜರುಪಡಿಸಿದ್ದೇನೆ ಎಂದರೆ ಸರಿಯಲ್ಲ. ಗುನ್ನೆ ನಡೆದ ಸ್ಥಳ ಸರ್ವೆ ನಂಬರ 86ರಲ್ಲಿ ಜನವಸತಿ 
ಮತ್ತು ಮನೆಗಳು ಇವೆ ಎಂದರೆ ಸರಿ . ಪಹಣಿ ಪತ್ರಿಕೆ ಸರ್ವೆ ನಂಬರ 86ರ ಪಹಣಿ ಪತ್ರಿಕೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಎಂದು ನಮೂದಿಸಿಲ್ಲಾ 
ಎಂದರೆ ಸರಿಯಲ್ಲ. ಸರ್ವೆ ನಂಬರ 86 ಇದು ಎನ್.ಹೆಚ್ -63ಗೆ ಹೊಂದಿಕೊಂಡು ಇದೆ ಎಂದರೆ ಸರಿ. ರಸ್ತೆ ಎಂದರೆ ರಾತ್ರಿ ಕಾಲದಲ್ಲಿ ವಾಹನಗಳು 
ಓಡಾಡುತ್ತವೆ ಎಂದರೆ ಸರಿ ಬೆಳಗಿನ ಜಾವ ಜನರು ಓಡಾಡುತ್ತಾರೆ ಎಂದರೆ ಸರಿಯಲ್ಲ. ಈ ಗುನ್ನೆ ವಿಚಾರವಾಗಿ ಸ್ವತಂತ್ರ ಪಂಚರನ್ನು ಮತ್ತು ಸಾಕ್ಷಿದಾರರನು 
ತೆಗೆದುಕೊಂಡಿಲ್ಲ. ಎಂದರೆ ಸರಿಯಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ದೋಷಾರೋಪಣಾ ಪಟ್ಟಿ ಹಾಜರುಪಡಿಸಿರುತ್ತೇನೆ ಎಂದರೆ ಸರಿಯಲ್ಲ. ಗುನ್ನೆಗೆ 
ಸಂಬಂಧಿಸಿದ ಫೋಟೋಗಳನ್ನು ಸೃಷ್ಟಿ ಮಾಡಿ ಸಲ್ಲಿಸಿರುವುದು ಅಂದರೆ ಸರಿಯಲ್ಲ. ವಾಹನವನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿರುವುದಿಲ್ಲ 
ಎಂದರೆ ಸರಿಯಲ್ಲ. ಹೇಳಿಕೆಯನ್ನು ಪ್ರಕರಣಕ್ಕಾಗಿ ಸೃಷ್ಟಿಸಿದ್ದೇನೆ ಎಂದರೆ ಸರಿಯಲ್ಲ. ಯಾವುದೇ ವಾಹನವನ್ನು ವಶಪಡಿಸಿಕೊಂಡಿಲ್ಲವೆಂಬುದು ಸರಿಯಲ್ಲ. 
ಘಟನಾ ಸ್ಥಳದಲ್ಲಿ ಯಾವುದೇ ವಾಹನವನ್ನು ವಶಪಡಿಸಿಕೊಂಡಿಲ್ಲವೆಂಬುದು ಸರಿಯಲ್ಲ. ದಿನಪತ್ರಿಕೆಗಳಲ್ಲಿ ಅರಣ್ಯದಲ್ಲಿ ಕಳ್ಳ ಸಾಗಾಣಿಕೆ ಆಗುತ್ತಿರುವ ಬಗ್ಗೆ 
ಸುಳ್ಳು ಪ್ರಕರಣ ಸೃಷ್ಟಿಸಿ ಸುಳ್ಳು ದೋಷಾರೋಪಣಾ ಪಟ್ಟಿ ದಾಖಲಿಸಿರುವುದು ಎಂದರೆ ಸರಿಯಲ್ಲ. ಪ್ರಕರಣಕ್ಕೂ ಮತ್ತು ಗುನ್ನೆಗೆ ಸಂಬಂಧಿಸಿದ ವಾಹನಕ್ಕೂ 
ಮತ್ತು ಆರೋಪಿತರಿಗೂ ಯಾವುದೇ ಸಂಬಂಧವಿಲ್ಲ ಎಂದರೆ ಸರಿಯಲ್ಲ. ಅಂಕಿ - ಸಂಖ್ಯೆಗೋಸ್ಕರ ಸುಳ್ಳು ಪ್ರಕರಣ ಸೃಷ್ಟಿಸಿದ್ದೇನೆ ಎಂದರೆ ಸರಿಯಲ್ಲ ಎಂದು 
ಹೇಳಿರುತ್ತಾರೆ. 
ಅಂಶ ನಂ . ( ಆ): 

ದಿನಾಂಕ: 21 - 09 - 2004 ರಂದು ರಾತ್ರಿ ಗಸ್ತು ನಿಯೋಜಿಸಿದ ಸಿಬ್ಬಂದಿಗಳು ಇಲಾಖಾ ವಾಹನ ಸಂಖ್ಯೆ : ಕೆಎ - 30 / ಜಿ - 01ರ ಮೇಲೆ ಸುಮಾರು 12 .00 
ಘಂಟೆಯ ಸಮಯಕ್ಕೆ ಸುಂಕಸಾಳ ಸಿಬ್ಬಂದಿಗಳನ್ನು ಕೂಡಿಕೊಂಡು ಹೈಲ್ಯಾಂಡ್‌ವರೆಗೆ ಗಸ್ತು ತಿರುಗುತ್ತಾ ನಂತರ ತಿರುಗಿ ಹೊಸಕಂಬಿ, ಮಾಸ್ತಿಕಟ್ಟಾ, ಹೊನ್ನಳ್ಳಿ 
ಬಿಡ್ಡನ ವರೆಗೆ ತಿರುಗುತ್ತಾ ಎರಡನೇ ಸುತ್ತಿನಲ್ಲಿ ಸುಮಾರು ಬೆಳಗ್ಗಿನ ಜಾವ 4 .00 ಗಂಟೆಯ ಸಮಯಕ್ಕೆ ಕೆಲವು ಸೂಕ್ಷ್ಮ ಪ್ರದೇಶಗಳಾದ ಬಡಿಗೋಣ 
ಪ್ಲಾಂಟೇಶನ್ ಹೆಚ್ಚುಳ ಮಾರ್ಗವಾಗಿ ಬೊಕ್ಷ ಕಟಿಂಗ್ ಪ್ಲಾಂಟೇಶನ್ ಪರಿಶೀಲಿಸುತ್ತಾ ಸುಂಕಸಾಳ ಬಿಡ್ಡಿನ ಮುಂದೆ ಹೋಗಿ ಎನ್. ಹೆಚ್ - 63ರ ಲಗ್ಗೆ ಸಾಗ 
ಪ್ಲಾಂಟೇಶನ್‌ನಲ್ಲಿ ಒಂದು ಟಿಪ್ಪರ ವಾಹನ ನಿಂತಿರುವುದು ಕಂಡು ಬಂದು ಸಿಬ್ಬಂದಿಗಳು ಅನುಮಾನ ಬಂದು ಸದರಿ ವಾಹನವನ್ನು ಪರಿಶೀಲಿಸಲು ಹೋದಾಗ 
ಇಲಾಖಾ ವಾಹನವನ್ನು ಕಂಡು ಟಿಪ್ಪರ ವಾಹನದಲ್ಲಿದ್ದ ಆರೋಪಿಗಳು ಪರಾರಿಯಾಗಿರುತ್ತಾರೆ. ಸದರಿ ಟಿಪ್ಪರ ವಾಹನದ ಬಳಿ ಹೋಗಿ ಪರಿಶೀಲಿಸಿದಾಗ 
ಅದರ ನೋಂದಣಿ ಸಂಖ್ಯೆ: MEK -4048 ಇದ್ದು, ಸದರ ಗಾಡಿಯ ಮೇಲೆ ಸಾಗ ಜಾತಿ 21 ತುಂಡುಗಳು ಇದ್ದು ಸದರಿ ಸಾಗ ತುಂಡುಗಳ ಮೇಲೆ 
ಸರ್ಕಾರದ ಅಧಿಕೃತ ಮುದ್ರೆ ಯಾವುದೂ ಕಂಡು ಬಂದಿರುವುದಿಲ್ಲ. ಮತ್ತು ಸದರ ಟಿಪ್ಪರಿನ ಕ್ಯಾಬಿನ್ ಮೇಲೆ 4 ಅಡ್ಡಖರಗಸ , 1 ಪ್ಲಾಸ್ಟಿಕ್ ತಾಡಪತ್ರೆ ಹಾಗೂ 


೩೬೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


ಭಾಗ ೩ 


ಟಿಪ್ಪರಿನ ಕೆಳಗಡೆಗೆ ದಾಸ್ತಾನು ಇಟ್ಟ ಯಾವುದೇ ಛಪ್ಪಾ ವಗೈರೆ ಇಲ್ಲದ 7 ಸಾಗತುಂಡುಗಳು ಹಾಗೂ ಟಿಪ್ಪರಿನ ಒಳಗಡೆ ಪರಿಶೀಲಿಸಿದಾಗ ನಾಯಕ 
ಟ್ರಾನ್ಸ್‌ಪೋರ್ಟ ಡೆಲಿವರಿ ಕ್ಯಾರಿ ಚಲನ ರಸೀದಿ ಮತ್ತು ಟಿಪ್ಪರಿನ ಚಾಲಕನಾದ ಶಂಕರ ಬಿ. ಕಲ್ಲುಟ್ಕರ, ಸಾ : ಕಲ್ಲಭಾಗ, (ಬೊಬ್ರುವಾಡ) ಇವರ ಡ್ರೈವಿಂಗ್ 
ಲೈಸನ್ಸ್ ಪ್ರತಿ ಇದ್ದದ್ದು ಕಂಡು ಬಂದಿತ್ತು. ನಂತರ ಗಾಡಿಯ ಮೇಲೆ ಹೇರಿದ ಮತ್ತು ಕೆಳಗಡೆ ಇದ್ದ ಸಾಗ ತುಂಡುಗಳ ಅಳತೆಯನ್ನು ಮಾಡಲಾಗಿ ಅವು 
28 = 2.264 ಘ . ಮೀ . ಇದ್ದವು. ಸದರ ತುಂಡುಗಳನ್ನು ಹಾಗೂ ಟಿಪ್ಪರನ್ನು ಪಂಚನಾಮೆಯಡಿ ಜಪ್ತಿಪಡಿಸಿ, ತುಂಡುಗಳಿಗೆ ಟಿ ಛಪ್ಪಾ ಹಾಕಿ ಕೆಂಪು 
ಪೇಂಟಿನಿಂದ ನಂಬರ ಹಾಕಿ ಇಲಾಖಾ ತಾಜಾ ತೆಗೆದುಕೊಳ್ಳಲಾಯಿತು. ಪಂಚನಾಮೆಯಿಂದ ಜಪ್ತಿಪಡಿಸಿಕೊಂಡ ತುಂಡುಗಳು, MEK -4048 ಟಿಪ್ಪರ ವಾಹನ, 
ಅಡ್ಡಖರಗಸ, ಪ್ಲಾಸ್ಟಿಕ್ ತಾಡಪತ್ರೆ, ಚಲನ ಪುಸ್ತಕ ಹಾಗೂ ಡ್ರೈವರ ಲೈಸನ್ಸ್ ಝರಾಕ್ಸ್ ಪ್ರತಿಗೆ ಕ್ರಮವಾಗಿ 1 ರಿಂದ 6 ಸಂಖ್ಯೆ ಎಂತಾ ನಮೂದಿಸಲಾಯಿತು. 
ಆದ್ದರಿಂದ ಜಪ್ತಿಪಡಿಸಿದ ವಾಹನ, ಸಾಗವಾನಿ ತುಂಡುಗಳು ಮತ್ತು ಇನ್ನಿತರ ವಸ್ತುಗಳನ್ನು ಅಕ್ರಮ ಸಾಗಾಣಿಕೆಗೆ ಬಳಸಿಕೊಂಡಿದ್ದನ್ನು ಖಾತ್ರಿಪಡಿಸಿ 71ಎ 
ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ವಾಹನವನ್ನು ಜಪ್ತಿಪಡಿಸಲಾಯಿತು. ಸದರ ವಾಹನವು ಗುನ್ನೆಯಲ್ಲಿ ಬಳಸಿದ ಬಗ್ಗೆ ಅದನ್ನು ( ನಿ. ಪಿ- 1ರಿಂದ 
ನಿ. ಪಿ - 6) ದಾಖಲಾಗಿದೆ. ಇದೂ ಅಲ್ಲದೇ ಸರ್ಕಾರ ಪರ ಸಾಕ್ಷಿ ವಿಚಾರಣೆಯಲ್ಲಿ ಪಿಡಬ್ಲ್ಯು - 1 ಪಿಡಬ್ಲ್ಯು - 4 ಇವರು ನೀಡಿದ ಹೇಳಿಕೆಯು ಕೂಡ ಸದರ ಟಿಪ್ಪರ 
ವಾಹನ ಮತ್ತು ಸಾಗ ತುಂಡುಗಳನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ ಹಾಗೂ ಈ ಅಂಶವು ಪುರಾವೆ 
ಆಗಿರುತ್ತದೆ. 
ಅಂಶ ನಂ . ( ): 

ದಿನಾಂಕ: 23 - 09 - 2004 ರಂದು ವಲಯ ಅರಣ್ಯಾಧಿಕಾರಿ, ಮಾಸ್ತಿಕಟ್ಟಾ ಇವರು ಈ ನ್ಯಾಯಾಲಯದ ಎದುರು ಹಾಜರುಪಡಿಸಿದ ವರದಿ ಹಾಗೂ 
ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 6/2004 - 05 , ದಿನಾಂಕ: 22 - 09 - 2004 ಪಂಚಾನಾಮೆ , ಸೀಜರ್ ರಿಪೋರ್ಟ , ವಿಚಾರಣಾ 
ವರದಿ ಹಾಗೂ ವಾಹನದ ಛಾಯಾ ಚಿತ್ರ ( ನಿ. ಪಿ - 1 ರಿಂದ ನಿ. ಪಿ - 6) ಪರಿಶೀಲಿಸಲಾಗಿದೆ. ಸದರಿ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್ 
ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ 
ವಿಫಲರಾಗಿದ್ದಾರೆ. ಆದ್ದರಿಂದ ಫಿರ್ಯಾದುದಾರರು ಒದಗಿಸಿದ ದಾಖಲೆಗಳು ಅಂದರೆ ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಹಾಗೂ ಸಾಕ್ಷಿ ಹೇಳಿಕೆಯನ್ನು 
ಅಧಿಕೃತವೆಂದು ಪರಿಗಣಿಸಲಾಗಿದೆ. 
ಅಂಶ ನಂ . ( ಈ ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು, ಉತ್ತರ ಕನ್ನಡ ಕಾರವಾರರವರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ 
ಸಾಕ್ಷಿಗಳ ವಿಚಾರಣೆಯಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು , ಮುಂದುವರಿದು ಸಹಾಯಕ ಅಭಿಯೋಗ ನಿರ್ದೇಶಕರು ತಮ್ಮ ವಾದ 
ಪುಷ್ಟಿಕರಿಸಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2009 (1) crime page 25 ಇದನ್ನು ನೀಡಿರುತ್ತಾರೆ ಮತ್ತು ಸಹಾಯಕ ಅಭಿಯೋಗ 
ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ 
ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Detorestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ 
ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವುದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು 
ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ ದಾಖಲೆಗಳನ್ನು, ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, 
ಟಾಟಾ ಟಿಪ್ಪರ ವಾಹನ ಸಂಖ್ಯೆ: MEK - 4048 ಇದು ದಿನಾಂಕ: 21 - 09 - 2004 ರಂದು ಪ್ರಥಮ ಮಾಹಿತಿ ಸಂಖ್ಯೆ : 6 /2004 - 05 , ದಿನಾಂಕ: 22 - 09 
2004 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ ತುಂಡುಗಳು 28 = 2 .264 ಘ . ಮೀ , ಮುದ್ದೇ ಮಾಲು, 4 ಗರಗಸ ಮತ್ತು 1 ಟಿಪ್ಪರಿನ 
ಕ್ಯಾಬಿನ ಮೇಲೆ ಹೊದಿಸಿದ 1 ಫೆಂಟಿಕ್ ತಾಡಪಾತ್ರೆಯನ್ನು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವುದರಿಂದ ಕರ್ನಾಟಕ ಅರಣ್ಯ 
ಕಾಯಿದೆ 71( ಎ) ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ : 

ಆದೇಶ: 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಗಣಪತಿ ಕೆ, ಭಾ . ಆ . ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವುದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯ ಕಾಯಿದೆ 
1963ರ ಅನುಚ್ಛೇದ 71( ಎ) ಈ ತಾರೀಖಿನವರೆಗೆ ಆದ ತಿದ್ದುಪಡಿ ಪ್ರಕಾರ ಟಾಟಾ ಟಿಪ್ಪರ ವಾಹನ ಸಂಖ್ಯೆ : MEK -4048 ಮತ್ತು ಅದರಲ್ಲಿದ್ದ ಸಾಗ 
ತುಂಡುಗಳು 28 = 2 . 264 ಘ. ಮೀ . ನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 

ವಾಹನದ ವಿವರ: 
1) ನೋಂದಣಿ ಸಂಖ್ಯೆ : MEK : 4048 
2) ಇಂಜಿನ್ ನಂಬರ : 692 DO1228805 
3) ಚಾಸಿ ನಂಬರ : HPT-1508 
4) ವಾಹನದ ಮಾದರಿ : ಟಾಟಾ ಟಿಪ್ಪರ (ನಾಲ್ಕು ಗಾಲಿ) 

ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ: 30 -07 -2016 ರಂದು ಈ ನ್ಯಾಯಾಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

“ CERTIFIED COPY" 
PR No. 706 

ಗಣಪತಿ ಕೆ., ಭಾ . ಅ. ಸೇ , 
SC - 1 

ಅಧಿಕಾರಿಯುತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರವಾರ ವಿಭಾಗ, ಕಾರವಾರ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


೩೬೯೧ 


ಪೋಲೀಸ್ ಇಲಾಖೆ 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು , ಬೆಂಗಳೂರು ನಗರ ರವರ ನಡವಳಿಗಳು 

ಉಪಸ್ಥಿತರು: ಎನ್‌.ಎಸ್‌ . ಮೇಘರಿಖ್, ಭಾ . ಪೋ . ಸೇ . ಪೊಲೀಸ್ ಆಯುಕ್ತರು , ಬೆಂಗಳೂರು ನಗರ 
ವಿಷಯ : ದಿನಾಂಕ: 08 - 09 - 2016 ರಂದು ( ಗುರುವಾರ) ಶಿವಾಜಿನಗರ ಪೊಲೀಸ್ ಠಾಣಾವ್ಯಾಪ್ತಿಯಲ್ಲಿ ನಡೆಯುವ ಸೇಂಟ್ ಮೇರಿ 

ಮಾತೆಯ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಮದ್ಯ ಮಾರಾಟವನ್ನು 

ನಿಷೇಧಿಸುವ ಬಗ್ಗೆ . 
ಉಲ್ಲೇಖ : ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗ ರವರ ಪತ್ರ ಸಂಖ್ಯೆ: 35/ ಬಿಬಿ / ಡಿಸಿಪಿ / ಟೊ /2016, ದಿನಾಂಕ:27 - 08 - 2016, 


ಪ್ರಸ್ತಾವನೆ : 


ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ , ಪೂರ್ವ ವಿಭಾಗ, ಶಿವಾಜಿನಗರ ಪೊಲೀಸ್ ಠಾಣಾ ಸರಹದ್ದಿನ ಸೇಂಟ್ ಮೇರಿ 
ಆರೋಗ್ಯ ಮಾತೆಯ ವಾರ್ಷಿಕ ರಥೋತ್ಸವ ಕಾರ್ಯಕ್ರಮವು ದಿನಾಂಕ: 08 - 09 - 2016 ರಂದು ನಡೆಯುವುದು ಈ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆ 
ಹಾಗೂ ಸೇವೆಗಳು ನಡೆಯುತ್ತವೆ. ಬೃಹತ್ ತೇರಿನ ಮೆರವಣಿಗೆ ಚರ್ಚ್‌ನಿಂದ ಹೊರಟು ಎಂ . ಕೆ. ಸೀಟ್, ಶಿವಾಜಿ ರಸ್ತೆ, ಬ್ರಾಡ್‌ವೇ ರಸ್ತೆ , ರಸಲ್ ಮಾರ್ಕೆಟ್ 
ಮತ್ತು ನರೋನ ರಸ್ತೆ ಮಾರ್ಗವಾಗಿ ಸಂಚರಿಸುವ ಕಾರ್ಯಕ್ರಮವಿರುತ್ತದೆ ಈ ಉತ್ಸವದಲ್ಲಿ ನೆರೆಹೊರೆಯ ಪ್ರದೇಶಗಳಿಂದ ಸುಮಾರು 75000 ಭಕ್ತಾದಿಗಳು 
ಸೇರುವ ಸಾಧ್ಯತೆ ಇರುತ್ತದೆ . ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಶಾಂತಿಯನ್ನು ಕಾಪಾಡುವ ದೃಷ್ಟಿಯಿಂದಲೂ , 

ಉಪ ಪೊಲೀಸ್ ಕಮೀಷನರ್ , ಪೂರ್ವ ವಿಭಾಗ ರವರು ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟ್ ಮತ್ತು ಭಾರತೀನಗರ ಪೊಲೀಸ್ ಠಾಣಾ 
ವ್ಯಾಪ್ತಿಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಕೋರಿರುವುದರಿಂದಲೂ , 

ಈ ಸಮಯದಲ್ಲಿ ಕಿಡಿಗೇಡಿಗಳು, ಮದ್ಯಪಾನದ ಅಮಲಿನಲ್ಲಿ, ದುಷ್ಕ ತ್ಯವನ್ನು ನಡೆಸಿ, ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು 
ಮಾಡುವ ಸಂಭವಿರುವುದಾಗಿ ಗುಪ್ತವಾರ್ತಾ ವಿಭಾಗದ ಮಾಹಿತಿಯಿಂದ ತಿಳಿದುಬಂದಿರುವುದರಿಂದಲೂ , 

ಇದಲ್ಲದೆ, ನಾನು ಸ್ವತಃ ಪರಿಶೀಲಿಸಲಾಗಿ ಮತ್ತು ಈ ಮೇಲ್ಕಂಡ ಮಾಹಿತಿಗಳ ಬಗ್ಗೆ ಖುದ್ದಾಗಿ ಮಾಡಿದ ವಿಚಾರಣೆಯಿಂದ ಸಾಕಷ್ಟು 
ಸತ್ಯಾಂಶವಿದೆಯೆಂದು ತಿಳಿದುಬಂದಿರುವುದರಿಂದಲೂ , ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಪೂರ್ವ 
ವಿಭಾಗದ ಶಿವಾಜಿನಗರ ಪೊಲೀಸ್ ಠಾಣೆ, ಕಮರ್ಷಿಯಲ್ ಸೀಟ್ ಪೊಲೀಸ್ ಠಾಣೆ ಮತ್ತು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, 
ದಿನಾಂಕ: 08 - 09 - 2016 ರಂದು ನಡೆಯುವ ಉತ್ಸವದ ಸಮಯದಲ್ಲಿ ಕಿಡಿಗೇಡಿಗಳು ಮದ್ಯಪಾನವನ್ನು ಸೇವಿಸಿ ಸಮಾಜ ಘಾತುಕ ಕೃತ್ಯಗಳಲ್ಲಿ ತೊಡಗಿ, 
ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗವುಂಟು ಮಾಡುವ ಸಂಭವವಿರುವುದಾಗಿ ಹಾಗೂ ಈ ಮೆರವಣಿಗೆಯು ಸಂಚರಿಸುವ ಸ್ಥಳಗಳಲ್ಲಿ ಹಿಂದೂ , 
ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಜನರ ನಿವಾಸಿಗಳು ಹಾಗೂ ವ್ಯಾಪಾರ ಮಳಿಗೆಗಳು ಇದ್ದು , ಈ ಮಾರ್ಗವು ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ 
ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲು, ಕಿಡಿಗೇಡಿಗಳಿಗೆ ಹಾಗೂ ಇತರೆ ಪ್ರಚೋದನಾಕಾರಿ ವ್ಯಕ್ತಿಗಳಿಗೆ ಮದ್ಯ ಸಿಗದಂತೆ 
ಮುಂಜಾಗ್ರತಾ ಕ್ರಮವಾಗಿ ಮದ್ಯದ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ನಿಷೇಧಿಸುವಂತೆ ಈ ಕೆಳಕಂಡ ಆದೇಶ ಹೊರಡಿಸಿರುತ್ತೇನೆ. 

ಆದೇಶ ಸಂಖ್ಯೆ ಗು . ವಾ / ಎಸ್ . ಬಿ./ ಮದ್ಯ ಮಾರಾಟ ನಿಷೇದಾಜ್ಞೆ/15/ 2016 ದಿನಾಂಕ: 30 - 08 - 2016 
ಈ ದೆಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144 ಉಪ ಕಲಂ (1) ಮತ್ತು 
(3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಎನ್‌.ಎಸ್‌. ಮೇಘರಿಖ್, ಭಾ . ಮೊ . ಸೇ . ಪೋಲೀಸ್ ಕಮೀಷನರ್ , ಬೆಂಗಳೂರು ನಗರ 
ಆದ ನಾನು ದಿನಾಂಕ: 08 - 09 - 2016 ರಂದು ಬೆಳಿಗ್ಗೆ 06 - 00 ಗಂಟೆಯಿಂದ ಮಧ್ಯರಾತ್ರಿ 12 .00 ಗಂಟೆಯವರೆಗೆ , ಬೆಂಗಳೂರು ನಗರ ಪೊಲೀಸ್ 
ಕಮೀಷನರೇಟ್ ವ್ಯಾಪ್ತಿಯ, ಪೂರ್ವ ವಿಭಾಗದ ಶಿವಾಜಿನಗರ ಪೊಲೀಸ್ ಠಾಣೆ, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ ಮತ್ತು ಭಾರತೀನಗರ 
ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬರುವ ಎಲ್ಲಾ ರೀತಿಯಾ ಬಾರ್‌ಗಳು, ವೈನ್ಸ್ ಷಾಪಗಳು , ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ 
ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ಮಾಡದಿರಲು ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. ಈ ಕೆಳಗಿನವುಗಳನ್ನು ನಿಷೇದಾಜ್ಞೆಯಿಂದ 
ಹೊರತುಪಡಿಸಲಾಗಿದೆ. 

• CL- 4 ಕ್ಲಬ್‌ಗಳು 
• CL -6A ಸ್ಟಾರ್ ಹೋಟೆಲ್‌ಗಳು . 
• CL-8 ಮಿಲಿಟರಿ ಕ್ಯಾಂಟೀನ್‌ಗಳು 
ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016ರ ಆಗಸ್ಟ್ ಮಾಹೆಯ ದಿನಾಂಕ: 30 ರಂದು ಹೊರಡಿಸಿರುತ್ತೇನೆ. 

ಎನ್‌.ಎಸ್‌ . ಮೇಘರಿಖ್ ಐ. ಪಿ.ಎಸ್ . 
PR - 725 

ಪೊಲೀಸ್ ಆಯುಕ್ತರು, 

- ಬೆಂಗಳೂರು ನಗರ 
Government of India 
No . 112/1 ( KTK )/ 2016 CPI, dated : 03- 08 -2016 
Ministry of Labour, Labour Bureau 

Cleremont Shimla - 171 004 
Consumer Price Index Numbers for Industrial Workers 

( Base - 2001 = 100) MONTH : JUNE 2016 


Group/Sub -Group /Centre 


BELAGAVI 


BENGALURU 


HUBBALLI DHARWAD 


MERCARA 


MYSURU 


FOOD 
(a ) Cereals & Products 
(b ) Pulses & Products 


287 


264 
456 


282 
477 


288 
498 


267 
421 


|| 
| 


| 


| 


454 


2259 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


219 


386 


279 
346 
301 


243 
364 
313 


268 


342 


305 


367 


256 
418 
321 
292 
489 
314 
327 
333 
222 


434 


(c ) Oils & Fats 
(d ) Meat, Fish & Eggs 
(e ) Milk & Products 
(f) Condiments & Spices 
(g) Vegetables & Fruits 
(h ) Other Food 
FOOD GROUP 
Pan , Supari, Tobacco & Intoxicants 
Fuel & Light 
Housing Index 


451 


294 
369 
308 
343 
428 
318 
337 
327 
204 
246 


291 


318 


402 
304 
316 
259 
435 
102 


| 


321 


305 
336 
363 
206 
302 


218 


277 


| 


387 


Clothing, Bedding & Footwear 


169 


1 


169 


181 


222 


201 


224 


| 


214 


247 
184 
301 


196 


Miscellaneous 
(a ) Medical Care 
(b ) Education , Recreation & Amusement 
(c) Transport & Communication 
(d ) Personal Care & Effects 
(e ) Others 
Miscellaneous Group 
GENERAL INDEX 


272 
203 
342 
266 


320 


149 
266 
231 
324 


246 


267 
391 
299 
253 
214 
284 
290 


245 


240 


221 


242 


| 


271 


246 


245 
287 


224 
289 


286 


298 


KAMLA GULERIA 
Economic Officer 

JOINT DIRECTOR , 
Directorate of Economics & Statistics , 
Government of Karnataka , Bengaluru . 


DIRECTORATE OF ECONOMICS AND STATISTICS , BENGALURU - 1 
Consumer Price Index Numbers for Industrial Workers 

No . DESI SIP /PWX/ 23 /2016 , 29 - 07 - 2016 


State : Karnataka 


Month -Year : June 2016 


Base : 1987 -88 = 100 


Group /Sub -Group 


Ballari 


Bhadravathi 


Davanagere 


Dandeli 


Kalaburagi 


Harihara 


Hassan 


Mandya 


Mangaluru 


Raichur 


Tumakuru 


1 


2 


| 


3 


| 


6 


7 


8 


9 


10 


11 


12 


FOOD 


Cereals & Cereals Products 


997 


1013 


1082 


861 


1009 


1111 


841 


1069 


1023 


Pulses & Pulses Products 


1254 


1371 


1325 


14101266 


123212831349 


1321 


9531046 
1296 1337 
472 404 
1119 


Oils & Fats 


481 


414 


463 


499462 


420 


437 


Meat, Fish & Eggs 


459 

405 
1076 1129 
843786 


1087 


1267 


11141084 


1118 


1198 
892 
1196 


1218 
| 851 


Milk & Milk Products 


897 


777 


886 


804 


868 


771 


820 


Condiments & Spices 


724 


863 


1031 


788 


886 


952 


895714 


937 


891 


Vegetables & Fruits 


11631340 


1424 


1200 


933 


1165 


1250 


13201107 


891 


1659 


Other Food 


676 


1006 


898 


959 


798 


673 


727 


730833695771 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 

೩೬೯೩ 
_ 2 | 3 | 4 | 5 | 6 | 7 | 8 | 9 | 10 11 
_ 920 | 999 | 1061 | 955 | 922 | 907 | 945 | 1018 | 882 | 959 991 


12 


FOOD GROUP INDEX 


Pan , Supari , Tobacco & Intoxicants 


1068 


1072 


| 797 


| 1061 


881 


961 . 


664 


( 1149 


1236 


Fuel & Light 


963 | 1080 | 
702 | 

649 
100 100 


805 


848 


1 788 


| 813 


| 734 


803 


629 


1057 


574 


Housing 


100 


100 


100 


| 100 | 


100 


100 | 


100 


100 


100 


Clothing , Bedding & Footwear 


368 | 


496 


528 


404 


483 


671 | 


749 


381 


730 | 


269 


Miscellaneous 


Medical Care 


876 1975 


379 


Education , Recreation & Amusement 


1087 


857 


960 


749 


1452 


Transport & Communication 


844 | 843 


780 


Personal Care & Effects 


462 | 565 


| 756 

_ 617 - 454 456 | _982 743 | 491, | 758 
1375 568 1130 | 1349 

| 1217 1651 
774 917 1 725 | 800 | 818 1115 | 920 

| 703 
641 753 545 | 558 558 | 563 

599 
769 993 | 514 543 _ 571 750 442 709 

844 735 732 730 743 722 702 
| 841 | 792 717 | 731 | 786 | 834 | 717 | 832 


658 


585 


Others 


737 


573 


499 


Miscellaneous Group Index 


721 


823 


694 


754 
742 


GENERAL INDEX 


778 


678 


To convert to Base 1960 Multiply by 
Linking Factor. 


7 . 39 


| 9 .19 | 8 . 27 


8 . 26 | 


9.25 


7 . 92 


| 9. 31 


PR -726 
SC - 05 


JOINT DIRECTOR, 
Directorate of Economics & Statistics , 
Government of Karnataka, Bengaluru . 


ಕಂದಾಯ ಸಚಿವಾಲಯ 

ಅಧಿಸೂಚನೆ 

ಇ 79 ಎಲ್ ಆರ್‌ಎಂ 2015 , ಬೆಂಗಳೂರು, ದಿನಾಂಕ : 22 - 08 - 2016, 
ಶ್ರೀ ವಿಶಾಲ್ ಹೆಗ್ಡೆ ಟ್ರಸ್ಸಿ ನಿಟ್ಟೆ ಎಜುಕೇಶನ್ ಟ್ರಸ್ಟ್ , ಮಂಗಳೂರು ಇವರು ಮಂಗಳೂರು ತಾಲ್ಲೂಕು, ಅಂಬ್ಲಮೊಗರು ಗ್ರಾಮದ 
ಸರ್ವೆ ನಂ .32 - 5ರಲ್ಲಿ 1 - 00ಎಕರೆ, 32 - 31ರಲ್ಲಿ 1 - 01ಎಕರೆ, 32 -18ರಲ್ಲಿ 0 - 19ಎಕರೆ, 33 - 24ರಲ್ಲಿ 0 - 61ಎಕರೆ , 33 -17ರಲ್ಲಿ 0 -24ಎಕರೆ, 28 - 12ರಲ್ಲಿ 
1 -50ಎಕರೆ, 28 -5ರಲ್ಲಿ 0 -55ಎಕರೆ, 32- 25ರಲ್ಲಿ 0 -84ಎಕರೆ, 33 - 1ಪೈಕಿ 0 -63ಎಕರೆ, 31 - 44ರಲ್ಲಿ 0 -81ಎಕರೆ, 31 - 7ಪಿ4ರಲ್ಲಿ 0 - 20ಎಕರೆ, 31-8ರಲ್ಲಿ 
0 -14ಎಕರೆ, 28 - 11ರಲ್ಲಿ 1- 82ಎಕರೆ, 28 - 9ರಲ್ಲಿ 0 -50ಎಕರೆ , 32 -8ಪೈಕಿ 0 - 94ಎಕರೆ, 33 -8ಪೈಕಿ 0 -24ಎಕರೆ, 32 -3ರಲ್ಲಿ 0 - 91ಎಕರೆ, 32 -11ರಲ್ಲಿ 
1 - 35ಎಕರೆ , 33 -10ರಲ್ಲಿ 0 - 24 - ಎಕರೆ , 33 -5ರಲ್ಲಿ 0 - 54ಎಕರೆ, 32 - 15ರಲ್ಲಿ 0 - 32ಎಕರೆ , 32 - 19ರಲ್ಲಿ 0 - 42ಎಕರೆ, 32 - 4ರಲ್ಲಿ 0 - 90ಎಕರೆ , 
33 - 26ರಲ್ಲಿ 2 - 36ಎಕರೆ, 33 - 6ರಲ್ಲಿ 0 - 35ಎಕರೆ, 33 - 20ರಲ್ಲಿ 0 - 07ಎಕರೆ, 33 - 19ರಲ್ಲಿ 0 - 30ಎಕರೆ, 33 -21ರಲ್ಲಿ 0 -28ಎಕರೆ, 33 - 22ರಲ್ಲಿ 0 - 82ಎಕರೆ, 
33 - 23ರಲ್ಲಿ 0 - 47ಎಕರೆ, 33 - 14ರಲ್ಲಿ 0 -32ಎಕರೆ, 32 - 9ರಲ್ಲಿ 1 - 09ಎಕರೆ, 32 - 2ರಲ್ಲಿ 1- 99ಎಕರೆ, 31- 43ರಲ್ಲಿ 0 -89ಎಕರೆ, 31-11ರಲ್ಲಿ 3 -05ಎಕರೆ, 
31 -14ರಲ್ಲಿ 0- 18ಎಕರೆ , 31 - 25ರಲ್ಲಿ 1 -08ಎಕರೆ, 31 -27ರಲ್ಲಿ 0- 10ಎಕರೆ, 31 -27ರಲ್ಲಿ 0-10ಎಕರೆ, 33 - 7ರಲ್ಲಿ 1 -18ಎಕರೆ, 32 -6ಪೈಕಿರಲ್ಲಿ 0 -34ಎಕರೆ, 
31 -38ರಲ್ಲಿ 0 - 52ಎಕರೆ, 31- 21ಪೈಕಿರಲ್ಲಿ 1 -31ಎಕರೆ, 31- 24ರಲ್ಲಿ 0 -37ಎಕರೆ, 31-9ರಲ್ಲಿ 1- 87ಎಕರೆ , 33 -2ಪೈಕಿರಲ್ಲಿ 0 -70ಎಕರೆ, 33 -2ಪೈಕಿರಲ್ಲಿ 
1 - 00ಎಕರೆ, 33 - 1ರಲ್ಲಿ 0 - 70ಎಕರೆ, 32 -27ರಲ್ಲಿ 0 - 85ಎಕರೆ, 32 -2ಪೈಕರಲ್ಲಿ 0 -19ಎಕರೆ , ಹಾಗೂ ಬೆಳ್ಳಿ ಗ್ರಾಮದ ಸರ್ವೆ ನಂ . 46 -3ರಲ್ಲಿ 2 - 20ಎಕರೆ 
46 -5ರಲ್ಲಿ 0- 22ಎಕರೆ, 47- 2ರಲ್ಲಿ 0-86ಎಕರೆ, 52 -29ರಲ್ಲಿ 0-14ಎಕರೆ, 52 - 15ಪೈಕಿರಲ್ಲಿ 0 -22 ಎಕರೆ, 52 - 8ಪೈಕಿರಲ್ಲಿ 0-48ಎಕರೆ, 52 -34ರಲ್ಲಿ 
0 - 68ಎಕರೆ, 46 - 9ರಲ್ಲಿ 0 - 20ಎಕರೆ, 46 -10ರಲ್ಲಿ 0 - 30ಎಕರೆ, 46 -11ರಲ್ಲಿ 0 -56ಎಕರೆ, 46 -15ರಲ್ಲಿ 0 -14ಎಕರೆ, ಮತ್ತು ಅಂಬ್ಲಮೊಗರು ಗ್ರಾಮದ 
ಸರ್ವೆ ನಂ . 28 - 3ಪೈಕಿರಲ್ಲಿ 0 -34ಎಕರೆ, 28 -10ರಲ್ಲಿ 1-10ಎಕರೆ ,, ಹೀಗೆ ಒಟ್ಟು 44.72ಎಕರೆ ( ನಲವತ್ನಾಲ್ಕು ಎಕರೆ ಎಪ್ಪತ್ತೆರಡು ಸೆಂಟ್ಸ್ ಮಾತ್ರ) ಕೃಷಿ 
ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ರೈತರಿಂದ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 109(1ಎ) ರಡಿಯಲ್ಲಿ ಖರೀದಿಸಲು 
ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಪತ್ರ ಸಂಖ್ಯೆ: ನಂ . ಎಲ್‌ಆರ್‌ಎಫ್ (2) ಸಿಆರ್. 66/2014 - 15 , ದಿನಾಂಕ: 
29 -07 -2015ರಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ 
ಕಲಂ 109 (1ಎ ) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು , 1974ರ ನಿಯಮ 38 - ಬಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ 
ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 79ಎ , 79ಬಿ ಹಾಗೂ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 ( ಎ) ರಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು ತಾಲ್ಲೂಕು, ಅಂಬ್ಲಮೊಗರು ಮತ್ತು ಬೆಳ್ಳಿ ಗ್ರಾಮದಲ್ಲಿನ ಮೇಲೆ ತಿಳಿಸಿರುವ ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು 44 - 72ಎಕರೆ ( ನಲವತ್ನಾಲ್ಕು ಎಕರೆ 


೩೬೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ಎಪ್ಪತ್ತೆರಡು ಸೆಂಟ್ಸ್ ಮಾತ್ರ) ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109( 1ಎ) ರಡಿ 
ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ: 


2 ) 


1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ 

ಜಮೀನನ್ನು ಎರಡು ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ 
ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ ( 1961) ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
3) ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಮ್ಸ್ 
ಆಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ 
ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ / ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ 
ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ, ಸದರಿ ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ 

ಬಳಸತಕ್ಕದ್ದಲ್ಲ. 
4) ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 

ಕಲಂ 95 ರಂತೆ ನಿಗಧಿತ ಭೂ ಪರಿವರ್ತನಾ ಶುಲ್ಕವನ್ನು ಸರ್ಕಾರಕ್ಕೆ ಪಾವತಿಸತಕ್ಕದ್ದು. 
5) ಉಲ್ಲೇಖಿತ ಜಮೀನಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 

ಪಡೆಯತಕ್ಕದ್ದು. 
6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ಒ . ಡಿ. ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರದ ಅನುಮತಿ ಪಡೆಯತಕ್ಕದ್ದು . 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ 
ಜಮೀನುಗಳು ಇದ್ದಲ್ಲಿ ಅದನ್ನು ಹೊರತುಪಡಿಸಲಾಗಿದೆ. 
ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು 

ಪಾಲಿಸತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
PR - 728 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC - 20 

ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 37 ಎಲ್‌ಆರ್‌ಎಂ 2014 , ಬೆಂಗಳೂರು, ದಿನಾಂಕ : 22 - 08 - 2016. 
ಬಿ. ಎಂ .ಎಸ್, ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಇವರು ರಾಮನಗರ ತಾಲ್ಲೂಕು, ಕಸಬಾ ಹೋಬಳಿ, ಕೇತೋಹಳ್ಳಿ ಗ್ರಾಮದ 
ಸ. ನಂ 115 /1ಎ1ರಲ್ಲಿ 0 - 07 - 08 , 115 /1ಎ1ರಲ್ಲಿ 0 -10 - 00, 115ಎ2ರಲ್ಲಿ 1 - 24 - 08, 114ರಲ್ಲಿ 2 - 20 - 00, 114ರಲ್ಲಿ 2 - 20 - 00 , 140ರಲ್ಲಿ 1 - 10 - 00, 
140ರಲ್ಲಿ 0 - 23 - 00, 140ರಲ್ಲಿ 2 - 23 - 00 , 140ರಲ್ಲಿ 0 - 10 - 00, 140ರಲ್ಲಿ 0 - 20 - 00, 143 / ಬಿರಲ್ಲಿ 1- 04 - 00 , 143 /2ರಲ್ಲಿ 0 - 16 - 00 , 143/2ರಲ್ಲಿ 
0 - 19 - 08, 143/2ರಲ್ಲಿ 0 -19 - 08, 143 /22 0 - 20 - 00 , 143/2ರಲ್ಲಿ 0 - 19 - 08 143 /2ರಲ್ಲಿ 0 -19 - 08 , 1440ರಲ್ಲಿ 0 - 22 - 00 , 1440ರಲ್ಲಿ 
0 -10 - 08 , 144/1ರಲ್ಲಿ 0 - 11- 00, 144 /1ರಲ್ಲಿ 0 - 20 - 00 , 144 / ರಲ್ಲಿ 0 - 23 - 08, 144 /2ಎರಲ್ಲಿ 0 - 33 - 00, 144 /2ಬಿರಲ್ಲಿ 1 - 14 - 00, 110ರಲ್ಲಿ 
0 -1 - 33, 112ರಲ್ಲಿ 0 -19 -12, 112ರಲ್ಲಿ 0 -13 - 08, 112ರಲ್ಲಿ 0 -13 - 08, 112ರಲ್ಲಿ 0 -19 - 12, 112ರಲ್ಲಿ 0 - 13 - 08 , 112ರಲ್ಲಿ 0 - 15 - 00 , 112ರಲ್ಲಿ 0 -13 
08 , 112ರಲ್ಲಿ 0 - 13 - 08, 146 /1ರಲ್ಲಿ 0 -16 - 00 , 1461ರಲ್ಲಿ 0 - 08 - 00 , 146ರಲ್ಲಿ 0 - 08 - 000 146 /1ರಲ್ಲಿ 0 - 09 - 00, 1461ರಲ್ಲಿ 0 - 09 - 00, 
146ರಲ್ಲಿ 0 - 08 - 00 , 146 /2ರಲ್ಲಿ 2 - 10 - 00 , 146/2ರಲ್ಲಿ 0 - 26 - 00, 146 /4ರಲ್ಲಿ 0 - 27 - 00 , 146 /5ರಲಿ 0 - 27 - 00, 145 / ರಲ್ಲಿ 1 - 04 - 00 , 
145 /1ರಲ್ಲಿ 1 - 04 - 00 , 145 /2ರಲ್ಲಿ 2 - 05 - 08, 145 /3ರಲ್ಲಿ 2 - 05 - 08 , 1421ರಲ್ಲಿ 0 - 37 - 00, 142 /2ರಲ್ಲಿ 4 - 03 - 00, 135 / ಎರಲ್ಲಿ 0 -12 - 04, 
135 /lಎರಲ್ಲಿ 0 - 04 - 04 , 135 / ಎರಲ್ಲಿ 2 - 20 - 00 , 135 /lಎರಲ್ಲಿ 0 - 34 - 08, 135 /1ಬಿರಲ್ಲಿ 0 - 06 - 00 , 135 /2ರಲ್ಲಿ 0 - 06 - 00, 135 /3ರಲ್ಲಿ 0 - 07 - 00, 
136 /1ಎ1ರಲ್ಲಿ 0 - 14 - 00, 136 /1ಎ1ರಲ್ಲಿ 0 - 14 - 00, 136 /1ಎ1ರಲ್ಲಿ 0 -14 - 00, 136 /1ಎ1ರಲ್ಲಿ 0 -14 - 00, 1361ಎ1ರಲ್ಲಿ 0 -14 - 00 , 136/1ಎ1ರಲ್ಲಿ 
0- 33 - 00, 136/lಎರಲ್ಲಿ 0 - 34 - 00 , 136/1ಎ1ರಲ್ಲಿ 0 - 34 - 00, 136/ 

12ರಲ್ಲಿ 0 -32 - 00, 136 / ಬಿರಲ್ಲಿ 0 - 04 - 08, 136 / ಬಿರಲ್ಲಿ 0 - 04 - 08, 
1361ಬಿರಲ್ಲಿ 0 - 04 - 08 , 136 / ಬಿರಲ್ಲಿ 0 - 04 - 08, 136 / ಸಿರಲ್ಲಿ 0 - 04 - 00 13672ರಲ್ಲಿ 0 - 04 - 00 , 139ರಲ್ಲಿ 0 - 03 - 00 , 139ರಲ್ಲಿ 0 - 35 - 00 , 139ರಲ್ಲಿ 
0 - 25 - 00, 139ರಲ್ಲಿ 0 - 35 - 00, 139ರಲ್ಲಿ 3 - 15 - 00, 139ರಲ್ಲಿ 0 - 37 - 00 , 1471ರಲ್ಲಿ 0 - 25 - 00 147 /2ರಲ್ಲಿ 2 - 28 - 00, 147 /3ರಲ್ಲಿ 0 - 25 - 00, 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೬೯೫ 


147 /4ರಲ್ಲಿ 0 - 05 - 00 , 147 /5ರಲ್ಲಿ 1 - 05 - 00 , 147/ 6ರಲ್ಲಿ 0 - 27 - 00, 148 /1ರಲ್ಲಿ 0 - 18 - 00, 148/2ರಲ್ಲಿ 0 - 01 - 00, 149ರಲ್ಲಿ 1 - 02 - 00, 149ರಲ್ಲಿ 
1- 02 - 00 , 151ರಲ್ಲಿ 2 - 02 - 08, 151ರಲ್ಲಿ 2 - 23 - 08, 217ರಲ್ಲಿ 0 -15 - 00, 217ರಲ್ಲಿ 2 - 17- 00 ಹೀಗೆ ಒಟ್ಟು 88 -13ಎ/ ಗುಂ ( ಎಂಬತ್ತೆಂಟು ಎಕರೆ 
ಹದಿಮೂರು ಗುಂಟೆ ಮಾತ್ರ ) ಹಿಡುವಳಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಂದರೆ ವಿಶ್ವವಿದ್ಯಾಲಯ ಸ್ಥಾಪನೆಗಾಗಿ ರೈತರಿಂದ ಖರೀದಿಸಲು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ , 1961ರ ಕಲಂ 109(1ಎ) ರಡಿಯಲ್ಲಿ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿ , ರಾಮನಗರ ಜಿಲ್ಲೆ, ಇವರ ಪತ್ರ ಸಂಖ್ಯೆ: 
ನಂ . ರಾಜಿಕಾ /ಎಲ್‌ಆರ್ಎಫ್/ ಸಿಆರ್/ 58 /2012- 13, ದಿನಾಂಕ: 05 - 05 -2015ರಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

- ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ, ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 109 ( ಎ ) 
ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು, 1974ರ ನಿಯಮ 38 - ಬಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ 
ಅಧಿನಿಯಮ 1961ರ ಕಲಂ 63 , 79ಎ , 79ಬಿ ಹಾಗೂ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109(1ಎ) ರಡಿಯಲ್ಲಿ ರಾಮನಗರ ಜಿಲ್ಲೆ , ರಾಮನಗರ ತಾಲ್ಲೂಕು, 
ಕೇತೋಹಳ್ಳಿ ಗ್ರಾಮದಲ್ಲಿನ ಮೇಲೆ ತಿಳಿಸಿರುವ ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು 88 - 13ಎಕರೆ (ಎಂಬತ್ತೆಂಟು ಎಕರೆ ಹದಿಮೂರು ಗುಂಟೆ ಮಾತ್ರ) ಹಿಡುವಳಿ 
ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಂದರೆ ವಿಶ್ವವಿದ್ಯಾಲಯ ಸ್ಥಾಪನೆಗಾಗಿ ರೈತರಿಂದ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 
109( ಎ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ: 

1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ 

ಜಮೀನನ್ನು ಎರಡು ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ 

ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961) ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
3) ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು 

ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ 
ಆಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ 
ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ 
ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ, ಸದರಿ ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ 

ಬಳಸತಕ್ಕದ್ದಲ್ಲ. 
4) ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 

ಕಲಂ 95 ರಂತೆ ನಿಗಧಿತ ಭೂ ಪರಿವರ್ತನಾ ಶುಲ್ಕವನ್ನು ಸರ್ಕಾರಕ್ಕೆ ಪಾವತಿಸತಕ್ಕದ್ದು. 
5) ಉಲ್ಲೇಖಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 

ಪಡೆಯತಕ್ಕದ್ದು. 
6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ.ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರದ ಅನುಮತಿ ಪಡೆಯತಕ್ಕದ್ದು . 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ 
ಜಮೀನುಗಳು ಇದ್ದಲ್ಲಿ ಅದನ್ನು ಹೊರತುಪಡಿಸಲಾಗಿದೆ. 
ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು 

ಪಾಲಿಸತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR - 729 

ಬಾಲರಾಜ ದೇವರಖಡ್ತಾ 
SC - 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 54 ಎಲ್ ಆರ್ ಎಂ 2015, ಬೆಂಗಳೂರು, ದಿನಾಂಕ : 22 - 08 - 2016. 
ಅಧ್ಯಕ್ಷರು, ಚಾಮರಾಜನಗರ ಟೌನ್ ಅಸೋಸಿಯೇಷನ್ ( ರಿ), ಇವರನ್ನು ಚಾಮರಾಜನಗರ ಜಿಲ್ಲೆ /ತಾಲ್ಲೂಕು, ಕಸಬಾ ಹೋಬಳಿ, ಮಸಗಾಪುರ 
ಗ್ರಾಮದ ಸ. ನಂ . 70/2ರಲ್ಲಿ 2 - 01 ಎ / ಗುಂ ( ಎರಡು ಎಕರೆ ಒಂದು ಗುಂಟೆ ಮಾತ್ರ) ಜಮೀನನ್ನು ಹೊರಾಂಗಣ ಮತ್ತು ಒಳಗಾಂಣ ಕ್ರೀಡಾ ಚಟುವಟಿಕೆಗಳ 
ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1ಎ) ರಡಿಯಲ್ಲಿ ಖರೀದಿಸಲು ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿ, 
ಚಾಮರಾಜನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಎಲ್‌ಆರ್‌ಎಫ್ / ಸಿಆರ್: 66/2013 - 14, ದಿನಾಂಕ: 07 - 05 - 2015ರಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 


೩೬೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


3 ) . 


ಜಿಲ್ಲಾಧಿಕಾರಿ , ಚಾಮರಾಜನಗರ ಜಿಲ್ಲೆ /ತಾಲ್ಲೂಕು ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 
109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು , 1974ರ ನಿಯಮ 38 - ಬಿ ರಲ್ಲಿನ ಷರತ್ತುಗಳನ್ನು ಪೂರೈಸಿರುವುದರಿಂದ, ಕರ್ನಾಟಕ ಭೂ 
ಸುಧಾರಣೆ ಅಧಿನಿಯಮ 1961ರ ಕಲಂ 63 , 79ಎ , 79ಬಿ ಹಾಗೂ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109(1ಎ) ರಡಿಯಲ್ಲಿ ಚಾಮರಾಜನಗರ ಜಿಲ್ಲೆ/ ತಾಲ್ಲೂಕು, 
ಮಸಗಾಪುರ ಗ್ರಾಮದಲ್ಲಿನ ಮೇಲೆ ತಿಳಿಸಿರುವ ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು 2 - 01 ಎ / ಗುಂ ( ಎರಡು ಎಕರೆ ಒಂದು ಗುಂಟೆ ಮಾತ್ರ) ಜಮೀನನ್ನು 
ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡಾ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109 ( ಎ) ರಡಿ 
ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ: 

1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ 
- ಜಮೀನನ್ನು ಎರಡು ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ 

ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961) ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಸ್ಟ್ 
ಆಪ್ ಷೇರು ಬಂಡವಾಳ ಹೊಂದಿದ್ದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ 
ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ / ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ 
ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ, ಸದರಿ ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ 

ಬಳಸತಕ್ಕದ್ದಲ್ಲ. 
4) ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 

ಕಲಂ 95 ರಂತೆ ನಿಗಧಿತ ಭೂ ಪರಿವರ್ತನಾ ಶುಲ್ಕವನ್ನು ಸರ್ಕಾರಕ್ಕೆ ಪಾವತಿಸತಕ್ಕದ್ದು . 
5) ಉಲ್ಲೇಖಿತ ಜಮೀನಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ / ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 

ಪಡೆಯತಕ್ಕದ್ದು . 
6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರದ ಅನುಮತಿ ಪಡೆಯತಕ್ಕದ್ದು. 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ 

ಜಮೀನುಗಳು ಇದ್ದಲ್ಲಿ ಅದನ್ನು ಹೊರತುಪಡಿಸಲಾಗಿದೆ. 
8) ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು 

ಪಾಲಿಸತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR - 730 

ಬಾಲರಾಜ ದೇವರಖದ್ರಾ 
Sc - 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 

ಪೊಲೀಸ್ ಇಲಾಖೆ 
ಪೊಲೀಸ್ ಕಮೀಷನರರ ರವರ ಕಛೇರಿ, ನಂ .1 ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ : 323/ ಸಾಮಾನ್ಯ / ಅಸಿಪಿ( ಸಂ ) 2016 , ಬೆಂಗಳೂರು, ದಿನಾಂಕ : 03- 09 -2016. 
ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿನ ಪ್ರಮುಖ ರಸ್ತೆಗಳಾದ ರಮಣ ಮಹರ್ಷಿ ರಸ್ತೆ ಹೊಸೂರು ರಸ್ತೆ , ಬನ್ನೇರುಘಟ್ಟ ರಸ್ತೆ, ಹಳೇ ಮದ್ರಾಸ್ ರಸ್ತೆ , 
ಬಳ್ಳಾರಿ ರಸ್ತೆ, ಹೊರವರ್ತುಲ ರಸ್ತೆ , ಮೈಸೂರು ರಸ್ತೆಗಳು ಹೆಚ್ಚು ವಾಹನ ಸಾಂದ್ರತೆಯಿಂದ ಕೂಡಿದ್ದು , ನಗರ ಸಂಚಾರವು ವರ್ಷದಿಂದ ವರ್ಷಕ್ಕೆ 
ದುಪಟುಗೊಂಡು ಪ್ರಸ್ತುತದ ಸಂಚಾರ ಸಾಂದ್ರತೆಯನ್ನು ತೆಗೆದುಕೊಳ್ಳಲು ಈ ರಸೆಗಳು ಸಮರ್ಥವಾಗಿರದೆ ಆಗಾಗ್ಗೆ, ಸಂಚಾರದಲ್ಲಿ ಸ್ಥಗಿತಗೊಳ್ಳಲು 
ಅಪಘಾತಗಳಿಗೂ ಕಾರಣವಾಗುತ್ತಿದೆ. ಈ ರಸ್ತೆಗಳಲ್ಲಿ ಕೆಲವು ಭಾಗದಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆ ಹೊಂದಿದ್ದರೂ ಸಹ ರಸ್ತೆಗಳ ಬದಿಯಲ್ಲಿ 
ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವುದಲ್ಲದೆ , ಸಂಚಾರ ಸ್ಥಗಿತಗೊಳ್ಳಲು ಮತ್ತು 
ಅಪಘಾತಗಳಿಗೂ ಸಹ ಕಾರಣವಾಗಿದ್ದು, ಈ ರಸ್ತೆಗಳಲ್ಲಿನ ಸಂಚಾರ ಸ್ಥಗಿತ ಮತ್ತು ಅಸ್ಯವಸ್ಥತೆಯನ್ನು ತಹಬಂದಿಗೆ ತರಲು ಕಷ್ಟಸಾಧ್ಯವಾಗಿರುತ್ತದೆ. ಪ್ರಯುಕ್ತ 
ಈ ರಸ್ತೆಗಳಲ್ಲಿ ಸಾರ್ವಜನಿಕರ ವಾಹನಗಳ ಮತ್ತು ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನವು ಮಾಡಿಕೊಡುವುದು ಅವಶ್ಯಕವಾಗಿ ಕಂಡುಬಂದಿರುತ್ತದೆ. ಇದರ 
ಬಗ್ಗೆ ಸಾರ್ವಜನಿಕರಿಂದ ಅನೇಕ ಅಹವಾಲು ಬಂದಿರುವ ಹಿನ್ನೆಲೆಯಲ್ಲಿ ಈ ರಸ್ತೆಗಳ ಕೆಲವು ಭಾಗಗಳಲ್ಲಿ ಸಂಚಾರವು ಸ್ಥಗಿತಗೊಳ್ಳದೆ ಸುಗಮವಾಗಿ ಸಾಗಲು 
ಅನುವಾಗುವಂತೆ ವಾಹನ ನಿಲುಗಡೆಯನ್ನು ನಿಷೇದಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌.ಎಸ್‌. ಮೇಘರಿಖ್ ಐ . ಪಿ . ಎಸ್ , ಪೋಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ ನಾನು ಬೆಂಗಳೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


೩೬೯೭ 


3 . 


| 


6 . 


ನಗರ ವ್ಯಾಪ್ತಿಯ ವಾಹನ ಸಾಂದ್ರತೆ ಹೆಚ್ಚಿರುವ ಈ ಕೆಳಕಂಡ ರಸ್ತೆಗಳಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನಗಳ ನಿಲುಗಡೆ ನಿಷೇಧ ಸಂಬಂಧ ಈ 
ಕೆಳಕಂಡಂತೆ ಆದೇಶಿಸಿರುತ್ತೇನೆ. 
ಬಳ್ಳಾರಿ ರಸ್ತೆ 

ಚಾಲುಕ್ಯ ವೃತ್ತದಿಂದ ಹೆಬ್ಬಾಳದವರೆಗೆ 
ವಿಂಡ್ಕರ್‌ ಮ್ಯಾನರ್ ಜಂಕ್ಷನ್ - ರಮಣ ಮಹರ್ಷಿ ರಸ್ತೆ- ಮೇಯ್ತಿ ವೃತ್ತದ 

ಮಾರ್ಗವಾಗಿ 
2 . ಹಳೇ ಮದ್ರಾಸ್ ರಸ್ತೆ 

ಟ್ರಿನಿಟಿ ವೃತ್ತದಿಂದ ಕೆ. ಆರ್ . ಪುರಂ ವರೆಗೆ 
ಹಲಸೂರು ಕೆರೆ – ಹಳೇ ಮದ್ರಾಸ್ ರಸ್ತೆ ಮತ್ತು ಬೆನ್ನಿಗಾನಹಳ್ಳಿ 
ಹಾಗೂ 
ಕೆ. ಆರ್ . ಪುರಂನಿಂದ ರಾಷ್ಟ್ರೀಯ ಹೆದ್ದಾರಿ 648 ವರೆಗೆ 

ಹೂಡಿ – ಐಟಿಪಿಎಲ್ ಮತ್ತು ಹೋಫ್ ಫಾರಂ ಮಾರ್ಗವಗಿ 
| ಹಳೇ ಏರ್‌ಪೋರ್ಟ್‌ ರಸ್ತೆ 

ಎ.ಎಸ್.ಸಿ. ಸೆಂಟರ್ ನಿಂದ ಕಾಡುಗೋಡಿ ವರೆಗೆ 
ದೊಮ್ಮಲೂರು- ಮಾರತ್‌ಹಳ್ಳಿ - ಕುಂದಲಹಳ್ಳಿ - ವರ್ತೂರು ಮತ್ತು ಹೋಫ್ ಫಾರಂ 

ಮಾರ್ಗವಾಗಿ 
ಸರ್ಜಾಪುರ ರಸ್ತೆ 

ಹೊಸೂರು ರಸ್ತೆ ಸೆಂಟ್ ಜಾನ್ ಆಸ್ಪತ್ರೆಯಿಂದ ಬಿಬಿಎಂಪಿ ವ್ಯಾಪ್ತಿಯ ಕಾರ್ಮೆಲ್‌ರಾಂ 
ಬ್ರಿಡ್ಜ್ ವರೆಗೆ 

ಜಕ್ಕಸಂದ್ರ - ಇಬ್ಬರು- ಹರಳೂರು ಜಂಕ್ಷನ್ ಮಾರ್ಗವಾಗಿ 
| ಹೊಸೂರು ರಸ್ತೆ 

ವೆಲ್ಲಾರ ಜಂಕ್ಷನ್ ನಿಂದ ಸಿಲ್ಕ್ ಬೋರ್ಡ್‌ವರೆಗೆ 

ಆಡುಗೋಡಿ- ಘೋರಂ ಮಾಲ್ ಮತ್ತು ಮಡಿವಾಳ ಮಾರ್ಗವಾಗಿ 
ಬನ್ನೇರುಘಟ್ಟ ರಸ್ತೆ 

ಡೈರಿ ವೃತ್ತದಿಂದ ನೈಸ್ ರಸ್ತೆ ವರೆಗೆ 
ಜಯದೇವ ಫೈಓವರ್ -ಜೆ.ಡಿ. ಮರ ಜಂಕ್ಷನ್ - ಬಿಳೇಕಳ್ಳಿ- ಅರಕೆರೆ ಮತ್ತು 

ಗೊಟ್ಟಿಗೆರೆ ಮಾರ್ಗವಾಗಿ 
7. ಕನಕಪುರ ರಸ್ತೆ 

ಕೆ. ಆರ್ , ರಸ್ತೆ ನೈಸ್ ರಸ್ತೆವರೆಗೆ 

ಬನಶಂಕರಿ - ಸಾರಕ್ಕಿ - ಕೋಣನಕುಂಟೆ ಮಾರ್ಗವಾಗಿ 
ಮೈಸೂರು ರಸ್ತೆ 

ಹಡ್ರನ್ ವೃತ್ತದಿಂದ ನೈಸ್ ರಸ್ತೆವರೆಗೆ 
ಟೌನ್‌ಹಾಲ್- ಸ್ಯಾಟಲೈಟ್ ಟೌನ್ - ನಾಯಂಡಹಳ್ಳಿ - ಜ್ಞಾನಭಾರತಿ - ಆರ್. ವಿ. 

ಕಾಲೇಜ್ ಆಫ್ ಇಂಜಿನಿಯರಿಂಗ್ & ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾರ್ಗವಾಗಿ 
9 . ಮಾಗಡಿ ರಸ್ತೆ 

ಹಳೇ ಬಿನ್ನಿ ಮಿಲ್ ನಿಂದ ನೈಸ್ ರಸ್ತೆವರೆಗೆ 
ಟೋಲ್‌ಗೇಟ್ ಜಂಕ್ಷನ್ - ಜೈಮುನಿರಾವ್ ವೃತ್ತ - ಹೌಸಿಂಗ್ ಬೋರ್ಡ್ 
ಕಾಮಾಕ್ಷಿಪಾಳ್ಯ - ಹೊರವರ್ತುಲ ರಸ್ತೆ - ಶ್ರೀಗಂಧಕಾವಲ್ ಸುಂಕದಕಟ್ಟೆ 
ಮಾರ್ಗವಾಗಿ 
ಹಾಗೂ 
ಅಂಜನ ನಗರ ಔಟರ್ ರಿಂಗ್ ರಸ್ತೆ - ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್‌ನಿಂದ 
ಮೈಸೂರು ರಸ್ತೆ ವರೆಗೆ 

ಜಯದೇವ - ಜೆ. ಡಿ. ಮರ ಜಂಕ್ಷನ್ ಮಾರ್ಗವಾಗಿ 
10 . | ತುಮಕೂರು ರಸ್ತೆ 

ಓಕಳಿಪುರಂನಿಂದ ಗೊರಗುಂಟೆಪಾಳ್ಯವರೆಗೆ 
ಡಾ | ರಾಜ್‌ಕುಮಾರ್‌ ರಸ್ತೆ - ಸೋಪ್ ಫ್ಯಾಕ್ಟರಿ ಜಂಕ್ಷನ್ ಮತ್ತು ಯಶವಂತಪುರ 

ಮಾರ್ಗವಾಗಿ 
11 , | ವೆಸ್ಟ್ ಆಫ್ ಕಾರ್ಡ್ ರಸ್ತೆ 

ಸೋಪ್ ಫ್ಯಾಕ್ಟರಿಯಿಂದ ಮೈಸೂರು ರಸ್ತೆವರೆಗೆ 
ಇಸ್ಕಾನ್ - ರಾಜಾಜಿನಗರ - ಟೋಲ್‌ಗೇಟ್ ಜಂಕ್ಷನ್ , ವಿಜಯನಗರ ಮತ್ತು 

ದೀಪಾಂಜಲಿ ಮಾರ್ಗವಾಗಿ 
12 | ಹೊರ ವರ್ತುಲ ರಸ್ತೆ 

ತುಮಕೂರು ರಸ್ತೆಯಿಂದ ತುಮಕೂರು ರಸ್ತೆವರೆಗೆ 
ಹೆಬ್ಬಾಳ - ಕೆ.ಆರ್. ಪುರಂ - ಮಾರತ್‌ಹಳ್ಳಿ - ಇಲ್ಲೂರು, ಸೆಂಟ್ರಲ್ ಸಿಲ್ಕ್ 
ಬೋರ್ಡ್ - ಜೆ . ಡಿ ಮರ ಜಂಕ್ಷನ್ ಮತ್ತು ನಾಯಂಡಹಳ್ಳಿ ಜಕ್ಷಂನ್ - 

ಕೊಟ್ಟಿಗೆಪಾಳ್ಯ ಜಂಕ್ಷನ್ ಮತ್ತು ಗೊರಗುಂಟೆಪಾಳ್ಯ ಮಾರ್ಗವಾಗಿ 
ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು 
ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


೩೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 

ಭಾಗ ೩ 
ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 06 - 09 - 2016 ರಿಂದ ಜಾರಿಯಲ್ಲಿರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ: 03 -09 -2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ಎನ್‌ . ಎಸ್‌ . ಮೇಘರಿಖ್, 
PR - 731 

ಪೊಲೀಸ್ ಕಮೀಷನರ್, 

ಬೆಂಗಳೂರು ನಗರ 
ಪೊಲೀಸ್ ಇಲಾಖೆ 
ಪೊಲೀಸ್ ಕಮೀಷನರರ ರವರ ಕಛೇರಿ, ನಂ .1 ಇನ್‌ಫೆಂಟ್ರಿ ರಸ್ತೆ ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ : ಸಿಬಿ/ 01 / ಅಧಿ / ಡಿಸಿಪಿ/ ಸಂಪೂ /2011 , ಬೆಂಗಳೂರು, ದಿನಾಂಕ : 31 -08- 2016. 
ಬೆಂಗಳೂರು ನಗರದಲ್ಲಿ ಮೆಟ್ರೋ ಕಾಮಗಾರಿಗಾಗಿ ಈ ಹಿಂದೆ ಕಬ್ಬನ್‌ರಸ್ತೆಯನ್ನು ಸಂಚಾರದಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಈ ಭಾಗದ 
ಸಂಚಾರವು ಸುಗಮ ರೀತಿಯಲ್ಲಿ ಸಾಗಲು ಮೆಟ್ರೋ ವತಿಯಿಂದಲೇ ಕಬ್ಬನ್‌ಪಾರ್ಕ್ ಒಳಗಡೆ ಕ್ರೀನ್ ಪ್ರತಿಮೆ ವೃತ್ತದಿಂದ ಹಾಗೂ ಸಿ. ಟಿ . ಓ . ವೃತ್ತದಿಂದ ಪ್ರೆಸ್ 
ಕ್ಲಬ್ ಮಾರ್ಗವಾಗಿ ಡಾ|| ಅಂಬೇಡ್ಕರ್‌ ರಸ್ತೆಯನ್ನು ಸೇರಲು ಬದಲಿ ರಸ್ತೆಯನ್ನು ನಿರ್ಮಿಸಿದ್ದರ ಮೇರೆಗೆ ಈ ಕೆಳಕಂಡಂತೆ ಸಂಚಾರ ಮಾರ್ಪಾಡುಗಳನ್ನು 
ಮಾಡಿ ಸಂಖ್ಯೆ: 01/ ಅಸೂ / ಡಿಸಿಪಿ/ಸಂಪೂ /2011 ರಲ್ಲಿ ದಿನಾಂಕ : 04 - 03 - 2011 ರಿಂದ ಮೆಟ್ರೋ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಜಾರಿಯಲ್ಲಿರುವಂತೆ 
ಈ ಕಛೇರಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು . 
1. ಕ್ವಿನ್ಸ್ ವೃತ್ತದಿಂದ ಕಸ್ತೂರ್‌ಬಾ ರಸ್ತೆ ಮಾರ್ಗವಾಗಿ ಬಂದು ಪೊಲೀಸ್ ತಿಮ್ಮಯ್ಯ ವೃತ್ತದಲ್ಲಿ ಎಡ ತಿರುವು ಪಡೆದು ಡಾ|| ಅಂಬೇಡ್ಕರ್ ವೀದಿಗೆ 

ಸಾಗುವ ಸಂಚಾರವನ್ನು ಕ್ಲೀನ್ಸ್ ವೃತ್ತದಲ್ಲಿಯೇ ಬಾಲಭವನ ಮುಂದೆ ಕಬ್ಬನ್ ಪಾರ್ಕ್ ಒಳಗಡೆ ಇರುವ ಕಿಂಗ್ ರಸ್ತೆಯ ಮುಖಾಂತರ ಪ್ರೆಸ್ 
ಕ್ಲಬ್ ಮುಂದಿನಿಂದ ಡಾ|| ಅಂಬೇಡ್ಕರ್ ವೀದಿ ತಲುಪಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು. 
ಕಬ್ಬನ್‌ರಸ್ತೆ ಮತ್ತು ಸ್ವೀನ್ಸ್ ರಸ್ತೆಯಲ್ಲಿ ಬಂದು ಪೊಲೀಸ್ ತಿಮ್ಮಯ್ಯ ವೃತ್ತದಲ್ಲಿ ಎಡ ತಿರುವು ಪಡೆದು ಡಾ|| ಅಂಬೇಡ್ಕರ್ ವೀದಿಗೆ ಸಾಗುವ 
ಸಂಚಾರವನ್ನು ಸಿ. ಟಿ. ಓ . ಜಂಕ್ಷನ್‌ನಲ್ಲಿ ಕಬ್ಬನ್‌ಪಾರ್ಕ್ ಒಳಗಡೆ ಪ್ರವೇಶಿಸಿ ಪ್ರೆಸ್ ಕ್ಲಬ್ ಮುಂದಿನಿಂದ ಡಾ|| ಅಂಬೇಡ್ಕರ್ ವೀದಿ ತಲುಪಲು 

ಅನುವು ಮಾಡಿಕೊಡಲಾಗಿತ್ತು. 
3. ಕೆ. ಆರ್ . ವೃತ್ತ ಮತ್ತು ಸಿದ್ದಲಿಂಗಯ್ಯ ವೃತ್ತದ ಕಡೆ ಸಾಗುವವರು ಬಾಲಭವನ ಮುಂದೆ ಸಾಗಿ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಕ್ಲಬ್‌ನ 

ಕಾರಂಜಿ ಬಳಿ ಎಡ ತಿರುವು ಪಡೆದು ಸಿದ್ದಲಿಂಗಯ್ಯ ವೃತ್ತ ಹಾಗೂ ಕೆ.ಆರ್. ವೃತ್ತದ ಕಡೆ ಸಾಗಲು ಅನವು ಮಾಡಿಕೊಡಲಾಗಿತ್ತು. 

ಪ್ರಸ್ತುತ ಕಬ್ಬನ್ ಉದ್ಯಾನವನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೆಟ್ರೋ ಕಾಮಗಾರಿ ಪೂರ್ಣಗೊಂಡು ಕಬ್ಬನ್‌ರಸ್ತೆಯನ್ನು ಸಂಚಾರಕ್ಕೆ 
ಸಜ್ಜುಗೊಳಿಸಲಾಗಿದ್ದು ಅದರಂತೆ ವಾಹನಗಳು ಕಬ್ಬನ್‌ರಸ್ತೆಯಲ್ಲಿ ಸಂಚರಿಸುತ್ತಿವೆ . ಈ ಹಿಂದೆ ಕಬ್ಬನ್ ಉದ್ಯಾನವನದ ಒಳಗಡೆ ಮಾಡಲಾಗಿದ್ದ ಮೇಲ್ಕಂಡ 
ಸಂಚಾರ ಮಾರ್ಪಾಡುಗಳಿಂದ ವಾಹನಗಳು ಕಬ್ಬನ್ ಉದ್ಯಾನವನದ ಒಳಗಡೆ ಸಂಚರಿಸುತ್ತಿದ್ದು ಇದರಿಂದ ಕಬ್ಬನ್ ಉದ್ಯಾನವನದ ಒಳಗಡೆ ಶಬ್ದ ಮಾಲಿನ್ಯ 
ಮತ್ತು ವಾಯುಮಾಲಿನ್ಯದಿಂದ ನಡೆಗೆದಾರರಿಗೆ ಹಾಗೂ ಉದ್ಯಾನವನಕ್ಕೆ ವಿಹರಿಸಲು ಬರುವ ಸಾರ್ವಜನಿಕರಿಗೆ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ 
ಉಂಟಾಗಬಹುದಾದ ತೊಂದರೆಗಳನ್ನು ಹಾಗೂ ಅಹಿತಕರ ವಾತಾವರಣವನ್ನು ತಡೆಯುವ ಹಿತದೃಷ್ಟಿಯಿಂದ ಮೇಲ್ಕಂಡ ಅಧಿಸೂಚನೆಯಲ್ಲಿ ನಮೂದಿಸಿದ 
ಸಂಚಾರ ಮಾರ್ಗಗಳಲ್ಲಿ ಸಾರ್ವಜನಿಕ ವಾಹನಗಳ ಸಂಚಾರವನ್ನು ನಿರ್ಬಂಧಿಸುವುದು ಅವಶ್ಯವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌. ಎಸ್‌. ಮೇಘರಿಖ್ ಐಪಿಎಸ್ , ಪೊಲೀಸ್ ಕಮೀಷನರ್ , ಬೆಂಗಳೂರು ನಗರ ಆದ ನಾನು ಈ ಹಿಂದೆ ಸಂಖ್ಯೆ: 
01/ ಅಸೂ / ಡಿಸಿಪಿ /ಸಂಪೂ /2011 ರಲ್ಲಿ ದಿನಾಂಕ: 04 - 03 - 2011ರ ಅಧಿಸೂಚನೆಯಲ್ಲಿ ಮಾಡಲಾಗಿದ್ದ ಸಂಚಾರ ಮಾರ್ಪಾಡುಗಳನ್ನು ಬದಲಿಸಿ ಈ 
ಕೆಳಕಂಡಂತೆ ವಾಹನ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

1. ಕ್ರೀನ್ ವೃತ್ತದಿಂದ ಬಾಲಭವನ ಮುಂದೆ ಕಬ್ಬನ್ ಪಾರ್ಕ್ ಒಳಗಡೆ ಇರುವ ಕಿಂಗ್ ರಸ್ತೆಯ ಮುಖಾಂತರ ಪ್ರೆಸ್ ಕ್ಲಬ್ ಮುಂದಿನಿಂದ 

ಡಾ|| ಅಂಬೇಡ್ಕರ್ ವೀದಿ ತಲುಪಲು ಕಲ್ಪಿಸಲಾಗಿದ್ದ ವ್ಯವಸ್ಥೆಯನ್ನು ಹಿಂದಕ್ಕೆ ಪಡೆಯಲಾಗಿದ್ದು ಈ ವಾಹನಗಳಿಗೆ ಕಬ್ಬನ್‌ಪಾರ್ಕ್ ಒಳಗಡೆ 
ಕಿಂಗ್ ರಸ್ತೆಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಇನ್ನು ಮುಂದೆ ಈ ವಾಹನಗಳು ಕ್ಲೀನ್ ವೃತ್ತದಿಂದ ಕಸ್ತೂರ್‌ಬಾ ರಸ್ತೆ ಮಾರ್ಗವಾಗಿ ಬಂದು 
ಪೊಲೀಸ್ ತಿಮ್ಮಯ್ಯ ವೃತ್ತದಲ್ಲಿ ಎಡ ತಿರವು ಪಡೆದು ಡಾ|| ಅಂಬೇಡ್ಕರ್ ವೀದಿಗೆ ಸಾಗಲು ಅನುವು ಮಾಡಿಕೊಡಲಾಗಿದೆ. 
ಕಬ್ಬನ್‌ರಸ್ತೆ ಮತ್ತು ಸ್ವೀನ್ಸ್ ರಸ್ತೆಯಲ್ಲಿ ಬಂದು ಸಿ. ಟಿ. ಓ . ಜಂಕ್ಷನ್‌ನಲ್ಲಿ ಕಬ್ಬನ್‌ಪಾರ್ಕ್ ಒಳಗಡೆ ಪ್ರವೇಶಿಸಿ ಪ್ರೆಸ್ ಕ್ಲಬ್ ಮುಂದಿನಿಂದ 
ಡಾ|| ಅಂಬೇಡ್ಕರ್ ವೀದಿ ತಲುಪಲು ಕಲ್ಪಿಸಲಾಗಿದ್ದ ವ್ಯವಸ್ಥೆಯನ್ನು ಹಿಂದಕ್ಕೆ ಪಡೆಯಲಾಗಿದ್ದು ಈ ವಾಹನಗಳಿಗೆ ಸಿಟಿಓ ವೃತ್ತದಿಂದ 
ಕಬ್ಬನ್‌ಪಾರ್ಕ್ ಒಳಗಡೆ ಕಿಂಗ್ ರಸ್ತೆಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ವಾಹನಗಳು ಸಿಟಿಓ ವೃತ್ತದಲ್ಲಿ ರಾಜಭವನ ರಸ್ತೆಗೆ ತಿರುವು 

ಪಡೆದುಕೊಂಡು ಪೊಲೀಸ್ ತಿಮ್ಮಯ್ಯ ವೃತ್ತದಲ್ಲಿ ಎಡ ತಿರುವು ಡಾ|| ಅಂಬೇಡ್ಕರ್ ವೀದಿಗೆ ಸಾಗಲು ಅನುವು ಮಾಡಿಕೊಡಲಾಗಿದೆ. 
3. ಬಾಲಭವನದ ಮುಂದೆ ಸಾಗಿ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಕ್ಲಬ್‌ನ ಕಾರಂಜಿ ಬಳಿ ಎಡ ಮತ್ತು ಬಲ ತಿರುವು ಪಡೆದು ಸಿದ್ದಲಿಂಗಯ್ಯ 

ವೃತ್ತ ಹಾಗೂ ಕೆ. ಆರ್. ವೃತ್ತದ ಕಡೆ ಸಾಗಲು ಮಾಡಿಕೊಡಲಾಗಿದ್ದ ವ್ಯವಸ್ಥೆಯಲ್ಲಿ ಇನ್ನು ಮುಂದೆ ಈ ವಾಹನಗಳಿಗೆ ಕಬ್ಬನ್ ಉದ್ಯಾನವನದ 

ಒಳಗಡೆ ಬಾಲಭವನದ ಮುಂದೆ ಸಂಚರಿಸಲು ನಿರ್ಬಂಧಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು 
ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 31 - 08 - 2016 ರಿಂದ ಜಾರಿಯಲ್ಲಿರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ : 31 - 08 - 2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ಎನ್‌. ಎಸ್‌ . ಮೇಘರಿಖ್, 
PR - 732 

ಪೋಲೀಸ್ ಕಮೀಷನರ್, 
ಬೆಂಗಳೂರು ನಗರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೬೯೯ 


AVALON CONSTRUCTIONS PRIVATE LIMITED 


FLAT NO . 4 , ROYAL PARK APTS , NO . 34 , PARK ROAD , SHIVAJINAGAR , BENGALURU – 560 051. 


2 . 


CIN : U45201 KA1995PTC017445 , E -mail - ajayarora @ vsnl.com 

Phone No: 080 -41239125 

NOTICE 
Notice is hereby given that an Extraordinary General Meeting of the members of M /s. Avalon Construction Private Limited 
shall be held at the Registered Office of the Company at 11.00 A .M . on Tuesday, the 25th Day of October 2016 to transact the following 
special business. 

SPECIAL BUSINESS : 
1. To consider and if thought fit, to pass with or withoutmodification (s), if any, the following resolution as Special Resolution : 

“RESOLVED THAT pursuant to the provisions of section 484 ( 1)(b ) of the Companies Act, 1956 , the consent of the 
members of the Company be and is hereby accorded to wind up the affairs of the Company as the members voluntary 
winding up with immediate effect" 
To consider and if thought fit, to pass with or withoutmodification (s), if any, the following resolution as Special Resolution : 
" RESOLVED THAT pursuant to the provisions of section 490 of the Companies Act, 1956 Mrs . Dakshayani P , Practicing 
Company Secretary Daughter of P . Subramanya Sarma be and is hereby appointed as the Liquidator of the Company for the 
purpose of the Members Voluntary Winding Up of the affairs of the Company . 
FURTHER RESOLVED THAT the consent of members of the Company be and is hereby accorded to sanction the 
remuneration of Liquidator of *. 1 ,30 ,000/- (Rupees One Lakh Thirty Thousand only) in addition to actual out of pocket 
expenses for the winding up of the affairs of the company . 
FURTHER RESOLVED THAT Mrs . Dakshayani P , the liquidator be and is hereby authorized to exercise all the powers as 
per the provisions of the Companies Act, 1956 to effectively winding up the affairs of the Company." 
To consider and if thought fit, to pass with or withoutmodification (s), if any, the following resolution as Ordinary Resolution : 
“ RESOLVED THAT notwithstanding the appointment of liquidator the Boards of Directors of the Company be and is hereby 
authorized to exercise all the powers in consideration with the liquidation of the Company like filling of statement of affairs 
with the liquidator, filing of return with the Registrar of Companies , filling up vacancy in the office of liquidator and such other 

matters incidental to the liquidation of the Company." 
NOTES : 
1. A MEMBER ENTITLED TO ATTEND AND VOTE AT THE MEETING IS ENTITLED TO APPOINT A PROXY TO ATTEND 

AND VOTE INSTEAD OF HIMSELF AND THE PROXY NEED NOT BE A MEMBER . PROXY IN ORDER TO BE EFFECTIVE 
MUST BE RECEIVED BY THE COMPANY NOT LESS THAN 48 HOURS BEFORE THE MEETING . 
EXPLANATORY STATEMENT SETTING OUT THE MATERIAL FACTS IN RESPECT OF ITEM NOS . 1 AND 2 ARE 
ANNEXED HERETO . 
ALL DOCUMENTS REFERRED TO IN THE ACCOMPANYING NOTICE AND EXPLANATORY STATEMENTS ARE OPEN 
FOR INSPECTION AT THE REGISTERED OFFICE OF THE COMPANY ON ALL WORKING DAYS . 

BY ORDERS OF THE BOARD 
for Avalon Constructions Private Limited 
Brij Mohan Arora 

For Avalon Constructions Private Limited 
Director 

Liquidator 
DIN : 00249832 
Dated : 22 -09 -2016 
Place : Bengaluru 


a 


FORM NO . 151 
Notice of appointmentof liquidator 

[See Rule 315 ] 

COMPANIES ACT, 1956 
Member s (or Creditors) Voluntary Winding -up 

Notice of Appointment of Liquidator pursuant to Section 516 
Name of Company : AVALON CONSTRUCTIONS PRIVATE LIMITED 
Nature of Business : Real Estate , Construction and ancillary activities . 


೩೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 


ಭಾಗ ೩ 


Address ofRegistered Office : FLAT NO . 4, ROYAL PARK APTS .,NO . 34 ,PARK ROAD ,SHIVAJINAGAR , BANGALORE KA 560051 IN 
Name(s) and Address(es) of Liquidator(s) : 
Mrs. Dakshayani.P 
(Company Secretary in Practice ) 
No. 230 , 2nd D Cross, 
3rd Stage, 3rd Block, 
gth Main , Basaveshwara Nagar, 
Bengaluru - 560 079 . 
Date of Appointment: 25-10- 2016 
By whom appointed :Members by passing Specialresolution in the Extra -Ordinary General Meeting held on 25- 10- 2016 
P. D . 122 

For AVALON CONSTRUCTIONS PRIVATE LIMITED 
S. C . 5 

Liquidator 


THE COMPANIES (COURT) RULES , 1959 

FORM NO . 155 (See Rule 329 ) 

Members Voluntary Winding Up 
Name of Company: DEEP PLAS ( INDIA ) PRIVATE LIMITED 

NOTICE CONVENING (FINAL ) MEETING 


NOTICE is hereby given in pursuance of section 497 /509 of the Companies Act , 1956 , that a General (Final) Meeting of the 
members of the above named Company will be held at its Regd. Office at 1D Karnad Industrial Area , Karnad, Mulki, D .K .Mangaluru 
Taluk ,Karnataka - 574154 , India , on Monday , the 14th day of November, 2016 at 10 .30 A .M . for the purpose of having an account laid 
before them showing the manner in which the winding up has been conducted and the property of the company disposed off and of 
hearing any explanation that may be given by the liquidator and also determining by a Special Resolution of the Company , the manner 
in which the books, accounts and documents of the Company and of the Liquidator shall be disposed off . 


Place : Mulki 
Dated : 19- 09- 2016 


Donald Vincent Malachy Moniz 

Liquidator 


For DEEP PLAS (1) PRIVATE LIMITED 

Director 


ಕಂಪನಿ (ಕೋರ್ಟ್ ) ಕಾಯ್ದೆ , 1959 

ಫಾರಂ ನಂ . 155 (ಕಾಯ್ದೆ 329 ) 
ಸದಸ್ಯ ಸ್ವಯಂ ನಿವೃತ್ತಿ ಬಗ್ಗೆ ಡೀಪ್ ಪ್ಲಾಸ್‌ ( ಇಂಡಿಯ ) ಪ್ರೈವೇಟ್ ಲಿಮಿಟೆಡ್ 

ಕೊನೆಯ ಮೀಟಿಂಗ್ ಸೂಚನೆ 
ಸಾರ್ವಜನಿಕ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಕಂಪನಿ ಕಾಯ್ದೆ , 1956, ಕಲಂ 497/509ರ ಪ್ರಕಾರ ಡೀಪ್ ಪ್ಲಾಸ್‌ ( ಇಂಡಿಯ) ಪ್ರೈವೇಟ್ 
ಲಿಮಿಟೆಡ್ ಸದಸ್ಯರ ಕೊನೆಯ ಸಾಮಾನ್ಯ ಸಭೆಯು ಸೋಮವಾರ ದಿನಾಂಕ: 14ನೇ ನವೆಂಬರ್, 2016ರ ಬೆಳಿಗ್ಗೆ 10 .30 ಘಂಟೆಗೆ ಕಂಪನಿಯ 
ನೋಂದಾಯಿತ ಕಛೇರಿ, ಡಿ , ಕಾರ್ನಾಡ್ ಇಂಡಸ್ಟ್ರಿಯಲ್ ಏರಿಯಾ, ಕಾರ್ನಡ್, ಮೂಲ್ಕಿ, ದ.ಕ. ಮಂಗಳೂರು ತಾಲ್ಲೂಕು, ಕರ್ನಾಟಕ 574154, ಇಂಡಿಯ , 
ಇಲ್ಲಿ ನಡೆಯಲಿದ್ದು, ಈ ಸಭೆಯಲ್ಲಿ ಈ ಮೇಲಿನ ಕಲಂಗೆ ಸಂಬಂಧಪಟ್ಟಂತೆ ಸಂದಾಯಗಾರನು ಲೆಕ್ಕ ಪತ್ರಗಳನ್ನು ಪೂರ್ಣಗೊಳಿಸಿ ಸದರಿ ಲೆಕ್ಕಪತ್ರಗಳನ್ನು 
ಯಾವ ರೀತಿಯಲ್ಲಿ ಪೂರ್ಣಗೊಳಿಸಲಾಗಿದೆ ಎಂಬ ವಿವರವಾದ ತ: ಖೆಗಳೊಂದಿಗೆ ಹಾಗೂ ಸಂಸ್ಥೆಯ ಆಸ್ತಿಗಳನ್ನು ವಿಲೇವಾರಿ ಮಾಡಿರುವ ಕುರಿತು 
ಚರ್ಚಿಸಲಾಗಿ ಈ ಬಗ್ಗೆ ವಿವರವಾಗಿ ಹೇಳಿಕೆಗಳನ್ನು ನೀಡಬೇಕಾಗಿರುತ್ತದೆ . 

ಡೊನಾಲ್ಡ್ ವಿನ್ಸೆಂಟ್ ಮಲಾಚಿ ಮೋನಿಚ್ 
ಸ್ಥಳ: ಮುಲ್ಕಿ 

ಲಿಕ್ವಿಡೇಟರ್ 
ದಿನಾಂಕ: 19 - 09 - 2016 
P .D . 123 

For DEEP PLAS (1) PRIVATE LIMITED 
S . C . 05 

Director 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೭೦೧ 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 85 ಎಸ್ಪಿಕ್ಕೂ 2016 , ಬೆಂಗಳೂರು, ದಿನಾಂಕ : 20 - 10 -2016 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 (4) ರಡಿ ಅಧಿಸೂಚನೆ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ: 18 ) ವಿಧಿ 28(1) ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 28.4. 2016 ರಂದು ಕರ್ನಾಟಕದ ರಾಜ್ಯ ಪತ್ರ ಭಾಗ -II, 
ಪುಟ ಸಂಖ್ಯೆ 1653 ರಿಂದ 1659 ರವರೆಗೆ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 85 ಎಸ್‌ಪಿಕ್ಯೂ 2016 ದಿನಾಂಕ: 28 - 03 - 2016 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ವತ್ತುಗಳ ಪ್ರದೇಶವನ್ನು 
“ ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

- ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28 (3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ 1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 ( 4 ) ರ (1966 ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ 
ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 

ಭೂ 

ಚಕ್ಕುಬಂದಿ 
ಗುರುತಿನ ಸಂಖ್ಯೆ 

ಎಲ್‌ಎ/ 
ಬಿಬಿಎಂಪಿ ಸ್ವಾಧೀನಕ್ಕೆ 

ಕಟ್ಟಡ 
ಖಾತಾದಾರರ ಹೆಸರು ಅನುಭವದಾರರ ಹೆಸರು 

(Identifi ಸಿಟಿ ಸರ್ವೆ 

ಒಳಪಟ್ಟ 
ಸ್ವತ್ತಿನ ಸಂಖ್ಯೆ 
ನಂಬರ್ 

ಪಶ್ಚಿಮ 
ವಿಸ್ತೀರ್ಣ 

ಉತ್ತರ 
cation No) 

ದಕ್ಷಿಣ 

ವಿವರಗಳು 
ಚ. ಮೀ . 


೫ 


ವಿನ್ಯಾಸಗಳ 


ಪೂರ್ವ 


2 


| 


3 


5 


6 


. 


ಹೆಬ್ಬಗೋಡಿ ಡಿಸೋ 

ತಾಲ್ಲೂಕು: ಆನೇಕಲ್ 


ಜಿಲ್ಲೆ : ಬೆಂಗಳೂರು ನಗರ 


ಖಾಲಿ 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ . ಕೆ. ಪಣಿಕರ್‌ 


168.25 


ಸರ್ವೆ ನಂ .39 


ಕೆರೆ 


ಸರ್ವೆ ನಂ . 42 


ಸರ್ವೆ ನಂ . 40 


41 


ಜಮೀನು 


ಸಿ. ಭಾಸ್ಕರನ್ ಬಿನ್ ಪಿ.ಕೆ. 
ಪಣಿಕರ್‌ 


ಗ್ರಾಮ : ಹೆಬ್ಬಗೋಡಿ ಹೋಬಳಿ: ಅತ್ತಿಬೆಲೆ -2 
ಸಿ. ಭಾಸ್ಕರನ್ ಬಿನ್ ಲೇಟ್ 

ಸರ್ವೆ ನಂ . 

R5 - HD - 3 
ಪಿ.ಕೆ. ಪಣಿಕರ್‌ 
ಸಿ. ಭಾಸ್ಕರನ್ ಬಿನ್ ಪಿ.ಕೆ. 

ಸರ್ವೆ ನಂ . 
ಪಣಿಕರ್‌ 

40 / 

R5 - HD - 4 
ಸಿ. ಭಾಸ್ಕರನ್ ಬಿನ್ ಪಿ .ಕೆ. 

ಸರ್ವೆ ನಂ . 
ಪಣಿಕರ್‌ 

40/ 2 


64 . 68 


ಖಾಲಿ 


ಸರ್ವೆ ನಂ . 39 


ಕೆರೆ 


ಸರ್ವೆ ನಂ . 41 


ಜಮೀನು 


ಸಿ. ಭಾಸ್ಕರನ್ ಬಿನ್ ಪಿ.ಕೆ. 
ಪಣಿಕರ್‌ 


42.51 


ಒಟ್ಟು 449 . 79 | 


ಖರಾಬ್ 


ಸರ್ವೆ ನಂ . 


ಖಾಲಿ 


3 , 


ಸಿ. ಭಾಸ್ಕರನ್ ಬಿನ್ ಪಿ . ಕೆ. 
ಪಣಿಕರ್‌ 


ಸಿ . ಭಾಸ್ಕರನ್ ಬಿನ್ ಪಿ .ಕೆ. 
ಪಣಿಕರ್‌ 


R5 - HD - 5 


101.17 


ಸರ್ವೆ ನಂ .38 


ಸರ್ವೆ ನಂ . 40 & 

_ 41 


ಸರ್ವೆ ನಂ .42 


39 


ಜಮೀನು 


ಉಳಿಕೆ 
348. 62 


೩೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ಸರ್ವೆ ನಂ . 


ಖಾಲಿ 


R5 - HD -6 


133 . 08 


ಸರ್ವೆ ನಂ .37 


ಸರ್ವೆ ನಂ . 39 


ಸರ್ವೆ ನಂ .42 


| 


ಕೆರೆ 


38 


ಜಮೀನು 


ಸರ್ವೆ ನಂ . 


ಖಾಲಿ 


5 . 


ಸಿ. ಭಾಸ್ಕರನ್ ಬಿನ್ ಲೇಟ್ | ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ .ಕೆ. ಪಣಿಕರ್‌ 

ಪಿ .ಕೆ. ಪಣಿಕರ್‌ 
ಹೆಚ್. ಬಿ. ಮುನಿಯಪ್ಪ ಬಿನ್ 

ಹೆಚ್. ಬಿ . ಮುನಿಯಪ್ಪ ಬಿನ್ 
ಬಜ್ಜಿಗ, ಖಜ್ಜಿಗ , 

ಬಜ್ಜಿಗ, ಖಜ್ಜಿಗ, ಸಿ. ಭಾಸ್ಕರನ್ 

ಬಿನ್ ಲೇಟ್ ಪಿ .ಕೆ. ಪಣಿಕರ್‌, 
ಪಿ. ಕೆ. ಪಣಿಕರ್‌, 

ಹೆಚ್ . ಎಂ . ಸುಬ್ಬಣ್ಣ ಬಿನ್ 
ಹೆಚ್. ಎಂ . ಸುಬ್ಬಣ್ಣ ಬಿನ್ 

ಲೇಟ್ ಮುನಿಶಾಮಪ್ಪ 
ಲೇಟ್ ಮುನಿಶಾಮಪ್ಪ 
ಸಿ. ಭಾಸ್ಕರನ್ ಬಿನ್ ಲೇಟ್ ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ .ಕೆ. ಪಣಿಕರ್‌ 

ಪಿ .ಕೆ. ಪಣಿಕರ್‌ 


| 


R5 - HD - 7 


- 


- 


- 102 .63 


| ಸರ್ವೆ ನಂ .36 | ಸರ್ವೆ ನಂ .38 | ಸರ್ವೆ ನಂ .42 


ಕೆರೆ 


_ 37 


| 


ಜಮೀನು 


ಖಾಲಿ 


6 , 


R5 - HD -8 


ಸರ್ವೆ ನಂ . 
36 ಪೈಕಿ 


857. 00 


ಸರ್ವೆ ನಂ .35 


ಸರ್ವೆ ನಂ .37 


ಸರ್ವೆ ನಂ .42 


ಉಳಿಕೆ ಪ್ರದೇಶ 


ಜಮೀನು 


ಒಟ್ಟು 668.94 


ಖರಾಬ್ 


ಖಾಲಿ 


ದಾಸಪ್ಪ ಬಿನ್ ಹನುಮಯ್ಯ , 
ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ.ಕೆ. ಪಣಿಕರ್‌, ನಂಜಮ್ಮ 
ಕೋಂ ಲೇಟ್ ಚಿನ್ನಪ್ಪ 


ದಾಸಪ್ಪ ಬಿನ್ ಹನುಮಯ್ಯ , ಸಿ. 
ಭಾಸ್ಕರನ್ ಬಿನ್ ಲೇಟ್ ಪಿ.ಕೆ. 
ಪಣಿಕರ್‌, ನಂಜಮ್ಮ ಕೋಂ 
ಲೇಟ್ ಚಿನ್ನಪ್ಪ 


R5 - HD - 9 


ಸರ್ವೆ ನಂ . 

35 


101 .17 


ಸರ್ವೆ ನಂ .34 


ಸರ್ವೆ ನಂ .36 


ಸರ್ವೆ ನಂ .42 
ಮತ್ತು ಸರ್ವೆ 
ನಂ . 32 


ಸರ್ವೆ ನಂ . 5 


ಜಮೀನು 


ಉಳಿಕೆ 


567 .77 


| ಸಿ. ಭಾಸ್ಕರನ್ ಬಿನ್ ಲೇಟ್ | ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ .ಕೆ. ಪಣಿಕರ್‌ 

ಪಿ . ಕೆ. ಪಣಿಕರ್‌ 


ಖಾಲಿ 


ಒಟ್ಟು 213.66) 

ಖರಾಬ್ 
101.17 


ಸರ್ವೆ ನಂ . 

344 


R5 - HD -10 


ಸರ್ವೆ ನಂ .33 


ಸರ್ವೆ ನಂ .35 


ಸರ್ವೆ ನಂ . 32 


ಸರ್ವೆ ನಂ .5 


ಜಮೀನು 


ಉಳಿಕೆ 112 .49 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ . ಕೆ. ಪಣಿಕರ್‌, 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ.ಕೆ. ಪಣಿಕರ್‌, 


ಒಟ್ಟು 306.99 
ಖರಾಬ್ 75.87 


ಖಾಲಿ 


ಸರ್ವೆ ನಂ . 

33 / 


R5 - HD -11 


ಸರ್ವೆ ನಂ .30 | ಸರ್ವೆ ನಂ .34 | ಸರ್ವೆ ನಂ .32 | ಸರ್ವೆ ನಂ .5 


ಜಮೀನು 


ಸಿ.ಪ್ರಮೋದ್ ಬಿನ್ 
ಸಿ.ಗೋಪಾಲನ್ 


ಉಳಿಕೆ 231.12 


ಸಿ.ಗೋಪಾಲನ್ 


ಒಟ್ಟು 328.95| 


ಸರ್ವೆ ನಂ . 


ಖಾಲಿ 


10 . 


1) ಕೆ. ಪಿ . ಶ್ರೀನಾಥ್ 
2) ಸಿ. ಭಾಸ್ಕರನ್ ಬಿನ್ 
ಲೇಟ್ ಪಿ .ಕೆ. ಪಣಿಕರ್‌ 


1) ಕೆ. ಪಿ. ಶ್ರೀನಾಥ್ 
2) ಸಿ. ಭಾಸ್ಕರನ್ ಬಿನ್ ಲೇಟ್ | R5 - HD -12 | 
ಪಿ.ಕೆ. ಪಣಿಕರ್ 


ಖರಾಬ್ 
101.17 


ಸರ್ವೆ ನಂ .29 


ಸರ್ವೆ ನಂ .33 


ಸರ್ವೆ ನಂ . 31 | ಉಳಿಕೆ ಪ್ರದೇಶ 


30 ಪೈಕಿ 


ಜಮೀನು 


ಉಳಿಕೆ 227 .78 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೭೦೩. 


1) ಮುನಿಶಾಮಿ ಬಿನ್ ಲಕ್ಷ್ಮಯ್ಯ 
2) ಸಿ. ಭಾಸ್ಕರನ್ ಬಿನ್ ಪಿ.ಕೆ. 
ಪಣಿಕರ್‌ 


ಒಟ್ಟು 414.11 


ಸರ್ವೆ ನಂ . 


1) ಮುನಿಶಾಮಿ ಬಿನ್ 
ಲಕ್ಷ್ಮಯ್ಯ 
2) ಸಿ. ಭಾಸ್ಕರನ್ ಬಿನ್ 
ಪಿ .ಕೆ. ಪಣಿಕರ್‌ 
3) ಸಿ.ಪ್ರಮೋದ್ ಬಿನ್ 
ಸಿ. ಗೋಪಾಲನ್ 


ಖಾಲಿ 


R5 - HD -13 


ಖರಾಬ್ 
101.17 


ಸರ್ವೆ ನಂ .28 | ಸರ್ವೆ ನಂ .30 | ಸರ್ವೆ ನಂ .31 | ಸರ್ವೆ ನಂ .5 


29 


ಜಮೀನು 


3) ಸಿ. ಪ್ರಮೋದ್ ಬಿನ್ 


ಉಳಿಕೆ 312 .94 


ಸಿ. ಗೋಪಾಲನ್ 


ಖಾಲಿ 


1) ಬಿ . ಜಿ . ನಾರಾಯಣ ಸ್ವಾಮಿ | 1) ಬಿ . ಜಿ. ನಾರಾಯಣ ಸ್ವಾಮಿ 
ಬಿನ್ ಗುರಪ್ಪ 

ಬಿನ್ ಗುರಪ್ಪ 
2) ಸಿ. ಭಾಸ್ಕರನ್ ಬಿನ್ 2) ಸಿ. ಭಾಸ್ಕರನ್ ಬಿನ್ ಪಿ.ಕೆ. 
ಪಿ .ಕೆ. ಪಣಿಕರ್‌ 

ಪಣಿಕರ್‌ 


R5 - HD -14 


ಸರ್ವೆ ನಂ . 

281 


- 


| 


113.29 


ಸರ್ವೆ ನಂ .27 


ಸರ್ವೆ ನಂ .29 


ಸರ್ವೆ ನಂ .31 | 


ಸರ್ವೆ ನಂ . 25 


ಜಮೀನು 


ಖಾಲಿ 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ. ಕೆ. ಪಣಿಕರ್‌ 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ.ಕೆ.ಪಣಿಕರ್ 


R5 - HD- 15 | 


ಸರ್ವೆ ನಂ . 

27 / 


94. 42 


ಸರ್ವೆ ನಂ . 26 


ಸರ್ವೆ ನಂ . 28 


ಸರ್ವೆ ನಂ .31 


ಸರ್ವೆ ನಂ . 25 


ಜಮೀನು 


ಸರ್ವೆ ನಂ . 


ಖಾಲಿ 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ . ಕೆ. ಪಣಿಕರ್‌, 
ಹೆಚ್ . ಮುನಿಯಪ್ಪ 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ.ಕೆ. ಪಣಿಕರ್, 
ಹೆಚ್. ಮುನಿಯಪ್ಪ 


R5 - HD -16 


71. 08 


ಸರ್ವೆ ನಂ .25 | 


ಸರ್ವೆ ನಂ .27 


ಸರ್ವೆ ನಂ . 31 


ಸರ್ವೆ ನಂ . 25 


26 


ಜಮೀನು 


ಒಟ್ಟು 172 .83 


ಸಿ. ಭಾಸ್ಕರನ್ ಬಿನ್ ಲೇಟ್ | ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ .ಕೆ. ಪಣಿಕರ್‌ 

ಪಿ .ಕೆ. ಪಣಿಕರ್‌ 


21/ ಪೈಕಿ 


ಖರಾಬ್ 
101.17 


15 


R5 - HD - 25 


ಸರ್ವೆ ನಂ .18 | ಸರ್ವೆ ನಂ .22 | ಉಳಿಕೆ ಪ್ರದೇಶ | ಉಳಿಕೆ ಪ್ರದೇಶ 


ಖಾಲಿ 
ಜಮೀನು 


ಉಳಿಕೆ 71.66 


ಬಿ.ಕೆ. ಶಿವಕುಮಾರ್ ಬಿನ್ 
ಎನ್. ಬಿ. ಕೊಟ್ರಪ್ಪ 


21/3 ಪೈಕಿ 


100. 00 


ಬಿ. ಕೆ. ಶಿವಕುಮಾರ್ ಬಿನ್ 
ಎನ್.ಬಿ . ಕೊಟ್ರಪ್ಪ 
ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ .ಕೆ. ಪಣಿಕರ್ 
ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ . ಕೆ.ಪಣಿಕರ್‌ 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ . ಕೆ.ಪಣಿಕರ್‌ 


72.00 


ಖಾಲಿ 


R5 -HD - 3A 


ಸರ್ವೆ ನಂ . 
42 / ಪೈಕಿ 
ಸರ್ವೆ ನಂ . 
42 /2 ಪೈಕಿ 


ಉಳಿಕೆ ಪ್ರದೇಶ 


ಉಳಿಕೆ ಪ್ರದೇಶ 


ಸರ್ವೆ ನಂ . 41, 
39 , 38 , 37 


| 


ಜಮೀನು 


ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ.ಕೆ .ಪಣಿಕರ್‌ 


516 .16 


ಒಟ್ಟು 


ಖಾಲಿ 


1385 .86 


17 


ಹೆಚ್. ಎಂ . ಚಿನ್ನಪ್ಪ ರೆಡ್ಡಿ ಬಿನ್ 
ಹೆಚ್. ಮುನಿಯಪ್ಪ, 
ಸಿ. ಭಾಸ್ಕರನ್ ಬಿನ್ ಲೇಟ್ 
ಪಿ. ಕೆ. ಪಣಿಕರ್‌ 


ಹೆಚ್. ಎಂ . ಚಿನ್ನಪ್ಪ ರೆಡ್ಡಿ ಬಿನ್ 
ಹೆಚ್. ಮುನಿಯಪ್ಪ, ಸಿ. ಭಾಸ್ಕರನ್ | 
ಬಿನ್ ಲೇಟ್ ಪಿ.ಕೆ. ಪಣಿಕರ್‌ 


R5 - HD -9A | 


5 ಪೈಕಿ 


ಉಳಿಕೆ ಪ್ರದೇಶ | 


ಸರ್ವೆ ನಂ . 36 


ಸರ್ವೆ ನಂ . 33, 

34 , 35 


ಉಳಿಕೆ ಪ್ರದೇಶ 


ಖರಾಬ್ 
252.92 


ಜಮೀನು 
ಮತ್ತು 
ಮರಗಳು 


೩೭೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ಉಳಿಕೆ 
1132 . 94 


ಕೆ.ರವೀಂದ್ರ ಬಿನ್ ಲೇಟ್ 
ಕುಂಜಣ್ಣ 


ಖಾಲಿ 


ಒಟ್ಟು 136 .09) 
ಖರಾಬ್ 
25 .29 


ಕೆ. ರವೀಂದ್ರ ಬಿನ್ ಲೇಟ್ 
ಕುಂಜಣ್ಣ 


ಸರ್ವೆ ನಂ . 25 | | ಉಳಿಕೆ ಪ್ರದೇಶ 


ಸರ್ವೆ ನಂ . 29 | 


ಉಳಿಕೆ ಪ್ರದೇಶ 


ಜಮೀನು 


ಉಳಿಕೆ 110.80 


ಒಟ್ಟು 


6412. 32 


ಘೋಷ್ಟಾರೆ 


ಕ್ರಸಂ. 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ವಯಾಡಕ್ಸ್ ಪ್ರದೇಶ / ಸ್ಟೇಷನ್ 


ವಿಸ್ತೀರ್ಣ 
( ಚ. ಮೀ . ಗಳಲ್ಲಿ) 


ಹೆಬ್ಬಗೋಡಿ 


ಅತ್ತಿಬೆಲೆ -2 


ಆನೇಕಲ್ 


ಹೆಬ್ಬಗೋಡಿ ಡಿಸೋ 


6412 .32 


ಒಟ್ಟು ವಿಸ್ತೀರ್ಣ 


6412 .32 


P . R . 797 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC -65 

ಬಿ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ.), 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಸಂಖ್ಯೆ : ಸಿಐ 182 ಎಸ್‌ಪಿಕ್ಯೂ 2016, ಬೆಂಗಳೂರು, ದಿನಾಂಕ : 21 - 10 - 2016 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 (4) ರಡಿ ಅಧಿಸೂಚನೆ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ( 1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18) ವಿಧಿ 28(1) ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 7.7.2016 ರಂದು ಕರ್ನಾಟಕದ ರಾಜ್ಯ ಪತ್ರ 
ಭಾಗ -1|| ಪುಟ ಸಂಖ್ಯೆ 2264 ರಿಂದ 2281 ರವರೆಗೆ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ : ಸಿಐ 182 ಎಸ್‌ಪಿಕ್ಯೂ 2016 ದಿನಾಂಕ: 16 /17.06.2016 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಸ್ವತ್ತುಗಳ 
ಪ್ರದೇಶವನ್ನು “ ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟಿದೆ. 

ಈ ಮೇಲ್ಕಂಡ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28 (3) ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೬ 

೩೭೦೫ 
ಆದುದರಿಂದ 1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(4) ರ (1966 ರ ಕರ್ನಾಟಕದ ಕಾಯ್ದೆ ಸಂಖ್ಯೆ : 18 ) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ 
ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 


ಎಲ್‌ಎ/ 


ಚಕ್ಕುಬಂದಿ 


*) 


ಸಿಟಿ 


ಬಿಬಿಎಂಪಿ 


ಖಾತಾದಾರರ ಹೆಸರು 


ಅನುಭವದಾರರ ಹೆಸರು 


ಗುರುತಿನ ಸಂಖ್ಯೆ 
(Identification No ) 


ಭೂ 
ಸ್ವಾಧೀನಕ್ಕೆ 
ಒಳಪಟ್ಟ 
ವಿಸ್ತೀರ್ಣ 
ಚ. ಮೀ . 


ಕಟ್ಟಡ 
ವಿನ್ಯಾಸಗಳ 
ವಿವರಗಳು 


ಸರ್ವೆ 
ನಂಬರ್ 


ಸ್ವತ್ತಿನ ಸಂಖ್ಯೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ವಯಾಡಕ್ಟ್ ( ಪಿ.197 ರಿಂದ ಪಿ.222 ) 
ಹೋಬಳಿ: ಬೇಗೂರು- 1 

ತಾಲ್ಲೂಕು : ಬೆಂಗಳೂರು ದಕ್ಷಿಣ 


ಗ್ರಾಮ : ರೂಪೇನ ಅಗ್ರಹಾರ 


ಜಿಲ್ಲೆ : ಬೆಂಗಳೂರು 


1) ಆರ್.ರಾಜಶೇಖರ ರೆಡ್ಡಿ , 
| 2) ಪಿ. ಆರ್. ಪಾರ್ವತಿ, 
3) ಹೆಚ್.ಆರ್. ರವಿಚಂದ್ರ 


4 ) ಹೆಚ್. ಆರ್. ರಾಕೇಶ, 


ಉಳಿಕೆ 


ಖಾಲಿ 


1) ಆರ್.ರಾಜಶೇಖರ ರೆಡ್ಡಿ ಬಿನ್ ಲೇಟ್ 
- ಹೆಚ್.ಎನ್. ರಾಮಯ್ಯ ರೆಡ್ಡಿ, 
ಪಿ . ಆರ್. ಪಾರ್ವತಿ ಕೋಂ 

ಆರ್. ರಾಜಶೇಖರ ರೆಡ್ಡಿ, 
3) ಹೆಚ್. ಆರ್. ರವಿಚಂದ್ರ ಬಿನ್ ಆರ್. 

ರಾಜಶೇಖರ ರೆಡ್ಡಿ, 
4) ಹೆಚ್ .ಆರ್. ರಾಕೇಶ ಬಿನ್ 

ಆರ್‌. ರಾಜಶೇಖರ ರೆಡ್ಡಿ, 
5) ಹೆಚ್. ಆರ್ . ರೇಖಾ ಬಿನ್ ಆರ್. 

ರಾಜಶೇಖರ ರೆಡ್ಡಿ, 
6) ಬಿ.ವಿ. ಸುಬ್ಬಯ್ಯ ನಾಯ್ಡು ಬಿನ್ 

ಸುಬ್ಬಾನಾಯ್ತು, 
7) ಬಿ.ರತ್ನ ಕೋಂ ಬಿ. ವಿ. ಸುಬ್ಬಯ್ಯ 

ನಾಯ್ತು, 
8) ಬಿ.ವಿ.ಸತ್ಯಸಾಯಿ ಮೂರ್ತಿ ಬಿನ್ 

ಸುಬ್ಬಯ್ಯ ನಾಯ್ಡು, 
9) ಬಿ. ವಿ. ಸುಧಾ ಬಿನ್ ಬಿ.ವಿ. ಸುಬ್ಬಯ್ಯ 

ನಾಯ್ಡು 


R5-125 


ಸ. ನಂ . 
16 /2ಬಿ 


45 .40 


| 


ರಸ್ತೆ 


ಕೇಂದ್ರ 
ರೇಷ್ಮೆ 
ಮಂಡಳಿ 
ಇವರ ಸ್ವತ್ತು 


ಎಂ .ಕೃಷ್ಣರೆಡ್ಡಿ 
ಇವರ ಸ್ವತ್ತು 


ಪ್ರದೇಶ 


5) ಹೆಚ್.ಆರ್. ರೇಖಾ, 
6) ಬಿ. ವಿ. ಸುಬ್ಬಯ್ಯ ನಾಯ್ಡು, 
7) ಬಿ.ರತ್ನ , 
8) ಬಿ. ವಿ. ಸತ್ಯಸಾಯಿ ಮೂರ್ತಿ, 
9) ಬಿ.ವಿ. ಸುಧಾ, 
10) ಬಿ.ವಿ . ಸತೀಶ್, 


ಜಮೀನು 


11 ) ಬಿ. ವಿ . ಶೋಭಾ. 


೩೭೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


10 ) ಬಿ. ವಿ. ಸತೀಶ್ ಬಿನ್ ಬಿ. ವಿ. ಸುಬ್ಬಯ್ಯ 

ನಾಯ್ತು, 
11) ಬಿ.ವಿ.ಶೋಭಾಬಿನ್ ಬಿ.ವಿ . ಸುಬ್ಬಯ್ಯ 

ನಾಯ್ಡು 


ಸ. ನಂ . 


ಬಾಲಾಜಿ ಕಾಂಪ್ಲೆಕ್ಸ್ , ಶ್ರೀನಿವಾಸ 
ಗ್ಲಾಸ್ ಮತ್ತು ಫೈವುಡ್ , ಶ್ರೀ 
ಬಾಲಾಜಿ ಪೈಂಟ್ಸ್ & 
ಹಾರ್ಡ್‌ವೇರ್, ಹನನ 
ಇಂಟೀರಿಯರ್, ರಮೇಶ್ 

ಅಕ್ಯಾಡೆಮಿ 


2 | ಎಂ .ಕೃಷ್ಣರೆಡ್ಡಿ ಬಿನ್ ವೆಂಕಟರೆಡ್ಡಿ 


ರಾಜಶೇಖರ | ರಾಜಶೇಖರ 
ರೆಡ್ಡಿ ಮತ್ತು ರೆಡ್ಡಿ ಮತ್ತು 
ಇತರರ ಇತರರ 


291 /282 / 277 / 

16 /2ಬಿ 


R5 -126 


_ 13 .70 


| 


ಉಳಿಕೆ 
ಪ್ರದೇಶ 


ರಸ್ತೆ 


ಕಟ್ಟಡ 


16 /2ಬಿ 


ಸ್ವತ್ತು 


1) ಆರ್. ರಾಜಶೇಖರ ರೆಡ್ಡಿ, 
2) ಪಿ .ಆರ್. ಪಾರ್ವತಿ, 
3) ಹೆಚ್.ಆರ್. ರವಿಚಂದ್ರ, 
4) ಹೆಚ್.ಆರ್. ರಾಕೇಶ, 


5) ಹೆಚ್. ಆರ್. ರೇಖಾ, 


1) ಆರ್. ರಾಜಶೇಖರ ರೆಡ್ಡಿ ಬಿನ್ ಲೇಟ್ 

ಹೆಚ್.ಎನ್.ರಾಮಯ್ಯ ರೆಡ್ಡಿ, 
2) ಪಿ. ಆರ್. ಪಾರ್ವತಿ ಕೋಂ 

ಆರ್.ರಾಜಶೇಖರ ರೆಡ್ಡಿ, 
3) ಹೆಚ್.ಆರ್. ರವಿಚಂದ್ರ ಬಿನ್ 

ಆರ್‌. ರಾಜಶೇಖರ ರೆಡ್ಡಿ, 
4) ಹೆಚ್. ಆರ್. ರಾಕೇಶ ಬಿನ್ ಆರ್. ರಾಜ 

ಶೇಖರ ರೆಡ್ಡಿ, 
5) ಹೆಚ್. ಆರ್ . ರೇಖಾ ಬಿನ್ ಆರ್.ರಾಜ 

ಶೇಖರ ರೆಡ್ಡಿ, 
6) ಬಿ. ವಿ. ಸುಬ್ಬಯ್ಯ ನಾಯ್ಡು ಬಿನ್ 

ಸುಬ್ಬಾನಾಯ್ತು, 
7) ಬಿ . ವಿ. ಸುಬ್ಬಯ್ಯ ನಾಯ್ಡು, 7) ಬಿ.ರತ್ನ 

ಕೋಂ ಬಿ .ವಿ .ಸುಬ್ಬಯ್ಯ ನಾಯ್ಡು, 
8) ಬಿ.ವಿ . ಸತ್ಯಸಾಯಿ ಮೂರ್ತಿ ಬಿನ್ 

ಸುಬ್ಬಯ್ಯ ನಾಯ್ತು, 
9) ಬಿ . ವಿ. ಸುಧಾ ಬಿನ್ ಬಿ . ವಿ. ಸುಬ್ಬಯ್ಯ 


6) ಬಿ.ವಿ . ಸುಬ್ಬಯ್ಯ ನಾಯ್ಡು, 
7) ಬಿ.ರತ್ನ , 
8) ಬಿ.ವಿ. ಸತ್ಯಸಾಯಿ ಮೂರ್ತಿ, 
9) ಬಿ. ವಿ . ಸುಧಾ, 


ಸರ್ವೆ 


164051 / 47 / 83 / 


ಖಾಲಿ 


3 


| 


ಸಾವಿತ್ರಿ 
ಭಗವಾನ್ 
ದಾಸ್ 
ಮತ್ತು 
ಇತರರ 


R5 -126B 


ನಂ . 


14 .32 


14.32 | 


ರಸ್ತೆ 


ಉಳಿಕೆ 
ಪ್ರದೇಶ 


ಕೃಷ್ಣರೆಡ್ಡಿ 

ಮತ್ತು 
ಪಾರ್ವತಮ್ಮ 
ಇವರ ಸ್ವತ್ತು 


16 /lಎ 


ಜಮೀನು 


16 /2ಬಿ 


10) ಬಿ. ವಿ. ಸತೀಶ್, 


ಸ್ವತ್ತು 


11 ) ಬಿ . ವಿ . ಶೋಭಾ. 
12 ) ಪಾರ್ವತಮ್ಮ 
13) ಸಾವಿತ್ರಿ ಭಗವಾನ್‌ದಾಸ್ 


14) ಮಾಯಾ ಹರಿಚಂದ್ 
15 ) ಗಿರಿಧರ್ 
16 ) ಧನರಾಜ್ 


ನಾಯ್ಡು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೭೦೭ 


10 ) ಬಿ.ವಿ. ಸತೀಶ್ ಬಿನ್ ಬಿ.ವಿ. ಸುಬ್ಬಯ್ಯ 

ನಾಯ್ದು, 
11) ಬಿ. ವಿ. 

ಶೋಭಾ ಬಿನ್ ಬಿ.ವಿ. ಸುಬ್ಬಯ್ಯ 
ನಾಯ್ತು. 
12 ) ಪಾರ್ವತಮ್ಮ ಕೋಂ ಕೆ. ಚಿನ್ನಪ್ಪರೆಡ್ಡಿ, 
13) ಸಾವಿತ್ರಿ ಭಗವಾನ್‌ದಾಸ್‌ ಬಿನ್ ಲೇಟ್ 

ಭಗವಾನ್‌ದಾಸ್ , 


14) ಮಾಯಾಹರಿಚಂದ್ ಕೋಂ 

ಹರಿಚಂದ್, 
15 ) ಗಿರಿಧರ್ ಬಿನ್ ಲೇಟ್ ಭಗವಾನ್‌ದಾಸ್ , 
16) ಧನರಾಜ್ ಬಿನ್ ಲೇಟ್ ಭಗವಾನ್‌ದಾಸ್ 


ಉಳಿಕೆ 


ಖಾಲಿ 


| 1 ) ಸಾವಿತ್ರಿ ಭಗವಾನ್ ದಾಸ್ 
1) ಸಾವಿತ್ರಿ ಭಗವಾನ್ ದಾಸ್ ಬಿನ್ ಲೇಟ್ 

ಬಿನ್ ಲೇಟ್ ಭಗವಾನ್ 
ಭಗವಾನ್ ದಾಸ್ , 

ದಾಸ್ , 
2) ಮಾಯಾ ಹರಿಚಂದ್ ಕೋಂ 

2 ) ಮಾಯಾ ಹರಿಚಂದ್ 
ಹರಿಚಂದ್, 

ಕೋಂ ಹರಿಚಂದ್ , 
3) ಗಿರಿಧರ್ ಬಿನ್ ಲೇಟ್ ಭಗವಾನ್ 

3) ಗಿರಿಧರ್ ಬಿನ್ ಲೇಟ್ 
ದಾಸ್ , 

ಭಗವಾನ್ ದಾಸ್ , 
4) ಧನರಾಜ್ ಬಿನ್ ಲೇಟ್ ಭಗವಾನ್ 

4) ಧನರಾಜ್ ಬಿನ್ ಲೇಟ್ 
ದಾಸ್ 

ಭಗವಾನ್ ದಾಸ್ 


R5-127 


ಸ. ನಂ . 
16 / ಎ, | 164 /151/ 147/83 /16/ 

lಎ 
16 / ಬಿ 


29 .53 


ನಾಲಾ 


ಎಂ .ಕೃಷ್ಣರೆಡ್ಡಿ 
ಇವರ ಸ್ವತ್ತು 


ಉಳಿಕೆ 
ಪ್ರದೇಶ 


ಪ್ರದೇಶ 


ಜಮೀನು 


5 


| 


ಜಯಂತಿ ಕೋಂ ಲೇಟ್ ಎಂ .ಲಕ್ಷಣ 


ಶೋಭಾಕಾಂಡ ಮೆಂಟ್ಸ್ & 
ಗೋಡೌನ್, ಹೆಚ್. ಟಿ. ಟೆಲಿಕಾಂ , 
ಮಂಜುನಾಥ ವುಡ್ ಕಾರ್ವಿಂಗ್, 
ಮೀಟ್ ಕೌಂಟಿ, ಚಾಟ್ ಶಾಪ್ 


R5 -129A 


ಸರ್ವೆ 
ನಂ . 17 / 


125 / 21 / 128 21/ 

29 /61 


| 


4.36 


ರಸ್ತೆ 


ಉಳಿಕೆ 
ಪ್ರದೇಶ 


ನಾಲೆ 


ಕಟ್ಟಡ 


M 


ಡಿ .ಶಿವನ್‌ , 
ಡಿ.ಲೋಗ 
ನಾಥನ್ , ಡಿ . 

ವೇಲನ್ 

ಇವರ ಸ್ವತ್ತು 
ಆರ್. ಮನೋ 

ಹರನ್, ಪಿ . ಆರ್. 
ಆರ್‌.ಜಯ ಪಾರ್ವತಿ 
ಕುಮಾರ್ | ಇವರ ಸ್ವತ್ತು 
ಇವರ ಸ್ವತ್ತು 


ಜಿ. ಪ್ರಸಾದ್ ರೆಡ್ಡಿ ಬಿನ್ ಶ್ರೀನಿವಾಸ್ ರೆಡ್ಡಿ , 
ಕೆ. ಎಂ . ಲಕ್ಷ್ಮಿ ಕೋಂ ಜಿ. ಪ್ರಸಾದ್ ರೆಡ್ಡಿ, 
ಹೆಚ್ . ಕೆ. ಅನುಪಮ ಕೋಂ ಜಿ.ರಮಣ 
ಪ್ರಸಾದ್‌ರೆಡ್ಡಿ, ರಮಣ ಪ್ರಸಾದ್ ರೆಡ್ಡಿ ಬಿನ್ 

ಶ್ರೀನಿವಾಸ ರೆಡ್ಡಿ 


ಶಾಂತಿಶ್ರೀ ಬಿಲ್ಡಿಂಗ್ 


R5-130 


ಸರ್ವೆ 
ನಂ . 17 


145/ 141 / 48/ 141/ 

29 / 6 / 63 


32 .00 


| 


ರಸ್ತೆ 


ಉಳಿಕೆ 
ಪ್ರದೇಶ 


ಕಟ್ಟಡ ಮತ್ತು 

ಖಾಲಿ 
ಜಮೀನು 


೩೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ಸರ್ವೆ 


ಬಿ. ವಿಕ್ವಾರ್ ಅಜೀಮ್ ಬಿನ್ ಲೇಟ್ ಬಿ . ಎ . | 
ಬಷೀರ್ 


ಬಿ . ವಿಶ್ವಾರ್‌ ಅಜೀಮ್ ಬಿನ್ 
ಲೇಟ್ ಬಿ. ಎ . ಬಷೀರ್ 


R5 -132 


ನಂ . 


502/07/2 


| 41.44 | 


ರಸ್ತೆ 


ರ 


ಸ್ತೆ 


ಉಳಿಕೆ 
ಪ್ರದೇಶ 


ಉಳಿಕೆ 
ಪ್ರದೇಶ 


ಸುಬ್ಬರಾವ್ 
ಇವರ ಸ್ವತ್ತು 


ಶೆಡ್ 


17/ 2 


ಎನ್. ಎ . ನಾರಾಯಣಮ್ಮ ಕೋಂ ಎನ್ . ಎಂ . 
ಅಣ್ಣಯ್ಯ 


8 . 


ಐ . ಬಿ . 
ಮಂಜು 
ನಾಥ ಇವರ 


ಎನ್. ಎ . ನಾರಾಯಣಮ್ಮ 


R5 -136A 


17 /5 | 


12 .00 


ಉಳಿಕೆ 
ಪ್ರದೇಶ 


ರಸ್ತೆ | 


ಬಿ . ವಿ . 
ಲಕ್ಷ್ಮೀದೇವಿ 
ಮತ್ತು 

ಬಿ . ವಿ . 
ಪ್ರತಾಪ ರೆಡ್ಡಿ 
ಇವರ ಸ್ವತ್ತು 


ಖಾಲಿ 
ಜಮೀನು 


ಉಳಿಕೆ 


ಉಳಿಕೆ 


ರಸ್ತೆ 


Tು 


ಜೆ . ಪಿ . ಎಂ . 
ಹಾಸ್ಪಿಟಾಲಿಟಿಸ್ 
ಇವರ ಸ್ವತ್ತು 


ಕಟ್ಟಡ 


ಪ್ರದೇಶ 


ಪ್ರದೇಶ 


ಎನ್.ಗೋಪಾಲ್ ರೆಡ್ಡಿ ಬಿನ್ ಲೇಟ್ ಟಿ. ವಿ.ಎಸ್. ಅರುಣಗಿರಿ, ಶ್ರೀಕೃಷ್ಣ 

R5 -139 
ಕೇಕ್ ಪ್ಯಾಲೇಸ್, ಓಂ ಗ್ರಾನೈಟ್ಸ್ 

| 33 /11 15/33/ 11 -11 | 28.18 | 
ಎಂ .ನಾಗಪ್ಪ ರೆಡ್ಡಿ 

& ಎಕ್ಸ್ ಪೋರ್ಟ್ , ಕೆವಿಬಿ 
ಎಟಿಎಂ 

ಒಟ್ಟು 

220 .93 
ಹೆಚ್ ಎಸ್ ಆರ್ ಲೇಔಟ್ ಸ್ಟೇಷನ್ ( ಪಿ.222 ರಿಂದ ಪಿ. 223) 
ಗ್ರಾಮ : ರೂಪೇನ ಅಗ್ರಹಾರ ಹೋಬಳಿ : ಬೇಗೂರು- 1 

ತಾಲ್ಲೂಕು : ಬೆಂಗಳೂರು ದಕ್ಷಿಣ 


- ಜಿಲ್ಲೆ : ಬೆಂಗಳೂರು 


1) ಶಾರದಮ್ಮ ಕೋಂ ಲೇಟ್ 

ಎ . ನಾರಾಯಣರೆಡ್ಡಿ 
2) ಎನ್. ಎಂ . ಮಂಜುನಾಥ ಬಿನ್ 

ವೈ . ಮುನಿಯಪ್ಪ, 
3) ಭಾಗ್ಯ ಕೋಂ ಬಾಬು, 
4) ಎಂ .ಕೃಷ್ಣಪ್ಪ ಬಿನ್ ಮುನಿಯಪ್ಪ 


ಹೆಚ್. ಪಿ . ಸಿ.ಎಲ್ ಪೆಟ್ರೋಲ್ 
ಪಂಪ್ ಮತ್ತು 4 ಮನೆ 


ಸ್ತೆ 


ಪೆಟ್ರೋಲ್ 
ಕಮಲಮ್ಮ | ಚಿನ್ನಮ್ಮ | 

ಪಂಪ್, ಕಟ್ಟಡ 
ಇವರ ಸ್ವತ್ತು | ಇವರ ಸ್ವತ್ತು 

ಮತ್ತು ಶೆಲ್ಟರ್ 


1) 113 / 111 / 65 , 

2) 259 / 248/246/ 
R5-144 

33 / 8 15 /3 / 180, 

37. 00 
3) 42 / 64 , 
4 ) 60 / 5 / 
54/53/54 /15 

- ಒಟ್ಟು | 37.00 
ವಯಾಡಕ್ಟ್ ( ಪಿ. 223 ರಿಂದ ಪಿ. 261) 
ಹೋಬಳಿ : ಬೇಗೂರು- 1 

ತಾಲ್ಲೂಕು : ಬೆಂಗಳೂರು ದಕ್ಷಿಣ 


ಗ್ರಾಮ : ಬೊಮ್ಮನಹಳ್ಳಿ 


ಜಿಲ್ಲೆ : ಬೆಂಗಳೂರು 


11 


ಶ್ರೀರಾಮ ಆಂಜನೇಯ ಮತ್ತು ನವಗ್ರಹ 
ದೇವಸ್ಥಾನ ಮಾರುತಿ ಯುವಕರ ಸಂಘ 
( ರಿ ) 


ರಾಮ ಆಂಜನೇಯ ದೇವಸ್ಥಾನ, 

ಸ್ಥಿಕ್ ಕಾರ್ 


R5 -156A 


54 /2ಬಿ 


_ 9.00 


| 


ರಸ್ತೆ 


ರ 


ಸ್ತೆ 


ಪಠ್ಯ ಪುಸ್ತಕಗಳ 
ಸಹಾಯಕ 
ನಿರ್ದೇಶಕರ 
ಕಛೇರಿ 


- ವಿ.ಎಸ್. 
ಪುಸ್ತಕಗಳ 

ಶ್ರೀಕಾಂತ್ 
ಸಹಾಯಕ 

ಇವರ ಸ್ವತ್ತು 
ನಿರ್ದೇಶಕರ 
ಕಛೇರಿ 


ಕಟ್ಟಡ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೭೦೯ 


1) 223 


1) ಎನ್. ಸುನಂದ ಕೋಂ ಲೇಟ್ 

ಎಂ . ನಾಗರಾಜ ರೆಡ್ಡಿ, 
2) ಗೋಪಾಲ ರೆಡ್ಡಿ ಬಿನ್ ಲೇಟ್ ಸಿದ್ದಪ್ಪ 


ಪೂರ್ವಿಕಾ ಮೊಬೈಲ್ ವರ್ಲ್ಡ್, 
ಎಕ್ಸೆಡ್ ಬ್ಯಾಟರಿ, ಪಾನ್ ಸ್ಪಾಲ್, 

ವೀ ಫ್ಯಾಬ್ & ಕೋ 


R5 -163 


54/ 4 


29.50 


ರಸ್ತೆ 


ಉಳಿಕೆ 
ಪ್ರದೇಶ 


ಕಟ್ಟಡ 


2 ) 519 / 489 / 382 /54/4 


13 | ಬಿ.ಎನ್. ರಾಮ ಚಂದ್ರ ರೆಡ್ಡಿ ಮತ್ತು ಮಕ್ಕಳು 


ಸ್ಯಾಮ್‌ಸಂಗ್ ಮೊಬೈಲ್ ಶಾಪ್, 

ದಾಂಡೇಸ್ ಹೋಟೆಲ್ 


R5- 166 


| 


69/4 | 


367 /340 / 2680 


29. 89 


ಸ್ತೆ 


ಉಳಿಕೆ 
ಪ್ರದೇಶ 


ಕಟ್ಟಡ 


ಆರ್. ನರಸಿಂಹ 
| ರೆಡ್ಡಿ ಇವರ 

ಸ್ವತ್ತು 

ಬಿ.ಎನ್. ವೇಣು 
ಶಾಂತಮ್ಮ ಗೋಪಾಲ ರೆಡ್ಡಿ 
ಇವರ ಸ್ವತ್ತು ಮತ್ತು ಇತರರ 

ಸ್ವತ್ತು 

ಬಿ . ಎನ್ . 
ಬಿ . ಎನ್. ಮುನಿ 
ರಾಮ ನಂಜರೆಡ್ಡಿ 
ಚಂದ್ರರೆಡ್ಡಿ ಮತ್ತು 
ಇವರ ಸ್ವತ್ತು 

ಇತರರ 
ಸ್ವತ್ತು 


69 / 4 


ಬಿ .ಎನ್. ವೇಣುಗೋಪಾಲ ರೆಡ್ಡಿ ಮತ್ತು 

ಮಕ್ಕಳು, ಬಿ.ಎನ್. ಲಕ್ಷ್ಮೀ ಉರುಫ್ 
ಸಂಜೀವಮ್ಮ ಮತ್ತು ಮಕ್ಕಳು , ಬಿ.ಎನ್. 

ಪ್ರೇಮ 


ಸಂಗೀತ ಮೊಬೈಲ್, ಎ.ಪಿ.ಆರ್. 
ಸ್ಪಿರಿಟ್ ಜೋನ್, ದೇವಸ್ಥಾನ, 
ಎಲೀಕ, ಶ್ರೀ ಮೂಕಾಂಬಿಕ 
ಟೆಲಿಕಾಂ , ಲಾವಾ ಕೇರ್ 


R5 -166A 


367 /340 /268/24 | 


54 .19 


ರ 


ಸ್ತೆ 


ಉಳಿಕೆ 
ಪ್ರದೇಶ 


ಕಟ್ಟಡ ಮತ್ತು 
ದೇವಸ್ಥಾನ 


ಉಳಿಕೆ 


ಬಿ.ಕೆ. ಪ್ರಕಾಶ್ ಬಿನ್ ಲೇಟ್ ಕೃಷ್ಣಪ್ಪ ಜಿ. 
ರವೀಂದ್ರ ಬಿನ್ ಲೇಟ್ ಗೋಪಾಲ ರೆಡ್ಡಿ 


ಶಕ್ತಿದರ್ಶಿನಿ, ಶ್ರೀ ಎಂಟರ್ 
ಪ್ರೈಸಸ್ , ಐ . ಐ.ಎಫ್.ಎಲ್. 

ಬ್ಯಾಂಕ್, ಧನಲಕ್ಷ್ಮಿ 
ಕಮ್ಯೂನಿಕೇಷನ್ಸ್ 


R5 - 168 


ಗ್ರಾಮ 
ಠಾಣಾ 


168160 / 139 
166 / 59 138 
174 /166/ 143 


33. 87 


ಬಿ . ಆರ್. 
ಪಿಳ್ಳಯ್ಯ 
ಇವರ ಸ್ವತ್ತು 


ರಸ್ತೆ 


ಪ್ರದೇಶ | 


| 


ಕಟ್ಟಡ 


ರಸ್ತೆ 


ಉಳಿಕೆ 


ಶ್ರೀ ರಾಮ ಆಂಜನೇಯ ಮತ್ತು ನವಗ್ರಹ 
ದೇವಸ್ಥಾನ, ಮಾರುತಿ ಯುವಕರ ಸಂಘ 
(ರಿ), ಎನ್.ಕೆ. ಸುಧಾ, ಆರ್. ಜನಾರ್ಧನ 

ರೆಡ್ಡಿ ಬಿನ್ ರಾಮಯ್ಯ 


ಶಿವ ಟೀ ಸ್ಟಾಲ್, ಮಾರುತಿ 

ಸೆಲ್ಯೂಲಾರ್ ಸರ್ವೀಸ್, 
ಸ್ಯಾನ್‌ಸಿನ್ ಎಂಟರ್ ಪ್ರೈಸಸ್ 


R5 -174 


ಗ್ರಾಮ 
ಠಾಣಾ 


35 / 37 / 30 


14 . 72 


ರಸ್ತೆ 


ಸ್ತೆ 


ರಸ್ತೆ 


ಪ್ರದೇಶ | 


ಪಿ . ವಿ . ಸಿ . 
ಸುಲೈ ಮಾನ್ 
ಪಿ.ಅಬ್ದುಲ್ 

ಖಾದರ್ 
ಇತರರ ಸ್ವತ್ತು 


ಕಟ್ಟಡ 


HE 


ಉಳಿಕೆ 


ದಿ ಸೌತ್ ಇಂಡಿಯಾ ಬ್ರೆಡ್ , ಶ್ರೀ 
ಬಿ.ಎಲ್. ಬಾಬು ಬಿನ್ ಬಿ.ಕೆ. ಲಕ್ಷ್ಮಯ್ಯ , ಕೃಷ್ಣ ಹಾಟ್ ಮತ್ತು ಕೂಲ್, 
ಬಿ.ಎಲ್. ಶ್ರೀಧರ್ ಬಿನ್ ಬಿ .ಕೆ. ಲಕ್ಷ್ಮಯ್ಯ , ವಿಮಲ ಎಂಟರ್ ಪ್ರೈಸಸ್ , 

ಬಿ .ಎಲ್. ಸೋಮ ಶೇಖರ್ ಬಿನ್ ಎಸ್‌ಎಲ್‌ವಿ ಟೂರ್ ಕಾಂ , 
ಬಿ.ಕೆ. ಲಕ್ಷ್ಮಯ್ಯ , ಬಿ .ಎಲ್. ರಾಜಶೇಖರ್ 

ಮಧುರೈ ಫುಡ್ ಪರೋಟ 
ಬಿನ್ ಬಿ.ಕೆ. ಲಕ್ಷ್ಮಯ್ಯ , ಕೆ. ರಂಗನಾಥ್ ಬಿನ್ ಕಾರ್ನರ್, ಬಿಕೆಎಲ್ ಎಂ ಟರ್ 
ಲೇಟ್ ಕೃಷ್ಣಯ್ಯ ಮತ್ತು ಕೆ.ಶ್ರೀಧರ ಮೂರ್ತಿ ಪ್ರೈಸಸ್ , ಮಂಜುನಾಘ ಅಸೋಸಿ 
ಬಿನ್ ಲೇಟ್ ಕೃಷ್ಣಯ್ಯ ಯೇಟ್ಸ್, ಹಿಂದೂಸ್ತಾನ್ ಹಾರ್ಡ್ 

ವೇರ್, ಶಾಪ್, ವೈಟ್‌ಹಾರ್ 


ಸರ್ವೆ 

ಹೌಸ್ ಲಿಸ್ಟ್ ನಂ . 
ನಂ .3/3, [ 157, 113/2 ಮತ್ತು 1 
3 / 2 

172 /2 


R5 -184 


ಮೆ || ಚಂಪಕ 

ಪ್ರಗತಿ 
ಫೌಂಡೇಷನ್ 


6.53 


| 


ಉಳಿಕೆ 
ಪ್ರದೇಶ 


ರಸ್ತೆ 


ಕಟ್ಟಡ 


ಪ್ರದೇಶ 


ಇವರ ಸ್ವತ್ತು 


೩೭೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


ಭಾಗ ೩ 


ಬಾರ್ ಮತ್ತು ರೆಸ್ಟೋರೆಂಟ್ , ಶ್ರೀ 
ಗಣೇಶ್ ಜ್ಯೂಸ್ ಕಾರ್ನರ್ , 
ಮಂಜುನಾಥ ಟೀ ಸ್ಟಾಲ್, ಶ್ರೀ 
ಕೃಷ್ಣ ಚಿತ್ರಮಂದಿರ 


ಶೆಡ್ 


18 | ಮೆ || ಚಂಪಕ ಪ್ರಗತಿ ಫೌಂಡೇಶನ್ 


ಚಂಪಕ್ ಪ್ರಗತಿ ಟವರ್‌ 
( ಎಮಿಡ್ಸ್) 


R5 -185 


ಸರ್ವೆ 
ನಂ . 3/2 


1067/ 3 /2 


51.00 | 


ರಸ್ತೆ 


624, 


ಉಳಿಕೆ 
ಪ್ರದೇಶ 


ಬಿ . ಎಲ್ . ಬಾಬು ಕೆ. ಆರ್ . 
ಮತ್ತು ಇತರರ | ರಾಮಸ್ವಾಮಿ 

ಸ್ವತ್ತು | ಇವರ ಸ್ವತ್ತು 


ಖಾಲಿ 
ಜಮೀನು 


ರಾಜಮ್ಮ 
ಕೋಂ 


R5 -187 


ಸರ್ವೆ 

ನಂ . 
4 /11ಬಿ2 


324/306 /250 / 
2504,2,3 & 301 


1.40 


1. 40 


ಕಾನ್ಸೆಪ್ಟ್ ಬ್ಯುಸಿನೆಸ್ ಪಾರ್ಕ್ , 
ಕೆ.ಸಿ. ಅನಿತಾ ಬಿನ್ ಚಿನ್ನಸ್ವಾಮಿರೆಡ್ಡಿ, ಫುಜಿತ್ಸು ಕನ್ಸಲ್ಟಿಂಗ್ 
ಕೆ. ಸಿ.ಲಲಿತಾ ಬಿನ್ ಚಿನ್ನಸ್ವಾಮಿರೆಡ್ಡಿ, ಇಂಡಿಯಾ ಪ್ರೈ ಲಿ., ಬೆಲ್ಲಾ, 
ಕೆ. ಸಿ.ವಿಮಲಾ ಬಿನ್ ಚಿನ್ನಸ್ವಾಮಿರೆಡ್ಡಿ , ಸ್ಕಾರ್ಲೆಟ್ ವೈರ್‌ಲೆಸ್ 
ಕೆ.ಸಿ.ವಿಜಯಕುಮಾರ್ ಬಿನ್ ಚಿನ್ನಸ್ವಾಮಿರೆಡ್ಡಿ | ಇಂಡಿಯಾ ಪ್ರೈ . ಲಿ., 

ಮೂನ್‌ಶಾಟ್ ಇಂಟರ್‌ನೆಟ್ 
ಪ್ರೈ . ಲಿ. ಡಾಟಾ ವೈಲ್ 


| 


ರಸ್ತೆ 


ಸೆ 


ಉಳಿಕೆ 
ಪ್ರದೇಶ 


ಕೆ.ಆರ್‌. 
ರಾಮಸ್ವಾಮಿ 
ಇವರ ಸ್ವತ್ತು 


ಎಸ್ . 


ಕಟ್ಟಡ 


ಜಯರಾಂ 


ಇವರ ಸ್ವತ್ತು 


230 .10 


ಆಕ್ಸ್ ಫರ್ಡ್ ಕಾಲೇಜ್ ಸ್ಟೇಷನ್ ( ಪಿ. 261 ರಿಂದ ಪಿ . 262) 
ಹೋಬಳಿ : ಬೇಗೂರು- 1 

ತಾಲ್ಲೂಕು : ಬೆಂಗಳೂರು ದಕ್ಷಿಣ 


ಗ್ರಾಮ : ಬೊಮ್ಮನಹಳ್ಳಿ 


ಜಿಲ್ಲೆ : ಬೆಂಗಳೂರು 


ಮೆ || 
ಇಂಟರ್ 
ಗ್ಲೋಬ್ 
ಹೋಟೆಲ್ 


| 20 | ಎ. ಮುನಿರೆಡ್ಡಿ ಬಿನ್ ಅಬ್ಬಯ್ಯರೆಡ್ಡಿ 


| ಅಮರ್ ಟೆಕ್‌ಪಾರ್ಕ್ ರಸ್ತೆ 


R5 -194B 


| 


5 / 


50 , 572 ಹೊಸ ನಂ . 

5 /2A, 5 /2B 


3 .50 


ರ 


ಸ್ತೆ 


ಮೆ | ಚಿಲ್ಟನ್ 
ಎಜುಕೇಷನ್ 
ಸೊಸೈಟಿ (ರಿ) 
ಇವರ ಸ್ವತ್ತು 


ಉಳಿಕೆ 
ಪ್ರದೇಶ 


ಸೆಕ್ಯೂರಿಟಿ 
ರೂಂ ಮತ್ತು 
ಎಟಿಎಂ 
ಬೂತ್ 


ಇವರ ಸ್ವತ್ತು 


ಒಟ್ಟು | 3 .50 
ವಯಾಡಕ್ಟ್ ( ಪಿ. 262 ರಿಂದ ಪಿ. 312) 
ಹೋಬಳಿ : ಬೇಗೂರು- 1 

ತಾಲ್ಲೂಕು : ಬೆಂಗಳೂರು ದಕ್ಷಿಣ 


ಗ್ರಾಮ : ಹೊಂಗಸಂದ್ರ 


ಜಿಲ್ಲೆ : ಬೆಂಗಳೂರು 

ಎಸ್. ಪುರು 
ಷೋತ್ತಮ್ 


R5- 200A 
R5 -200B 


21 | ರಾಣಿ ಜಿ. ಮತ್ತು ಎ. ಚಂದ್ರಪ್ಪ ರೆಡ್ಡಿ 


ಪ್ರಾಪರ್ ಆಟೋ ಎಲ್‌ಪಿಜಿ 


1 


33 / 


428/ 400 / 361/ 400/ 

329 /33 


20.24 


ರ 


ಸ್ತೆ 


ಉಳಿಕೆ 
ಪ್ರದೇಶ 


ಮತ್ತು 


ರಸ್ತೆ 


ಯು . ಜಿ. 
ಟ್ಯಾಂಕ್ 


ಇತರರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೬ 


೩೭೧೧ 


ಜನರಲ್ ಕನ್ಸ್ಟ್ರಕ್ಷನ್ ಕಂಪನಿ , ಮಾನೆಲಕ್ಸ್ 
ಇಂಜಿನೀಯರ್, ಮಾನೆ ವೈರ್ & ಮೆಟಲ್ಸ್ | ಓಜೋನ್ ಮಾನೆ ಟೆಕ್ ಪಾರ್ಕ್ 
ಮತ್ತು ಓಜೋನ್ ಪ್ರಾಪರ್ಟೀಸ್ ಪ್ರೈ .ಲಿ. 


1049 / 1031/ 1036 / 
56 8/ 55 /9 ಮತ್ತು 

91,23, 


56 /08 | 
5579 


R5 - 244 


66. 00 | 


ಫರೀಹ 
ರಫೀ ಇವರ 


LO 


ಉಳಿಕೆ 
ಪ್ರದೇಶ 


ರಸ್ತೆ 


ಪಿ.ಜಯಲಕ್ಷ್ಮಿ 
ಇವರ ಸ್ವತ್ತು 


ಯು . ಜಿ . 
ಟ್ಯಾಂಕ್ 


ಸ್ವತ್ತು 


ಎಂ . ಮುನಿರೆಡ್ಡಿ ಬಿನ್ ಲೇಟ್ ಮುನಿಸ್ವಾಮಿ 


ಸ್ಪಿಂಟ್ ಯಮಹಾ 


R5 - 247 


55 / 8 


_ 52.90 | 


ರಸ್ತೆ 


ಉಳಿಕೆ ಪಿ. ಜಯಲಕ್ಷ್ಮಿ 
ಪ್ರದೇಶ | ಇವರ ಸ್ವತ್ತು 


ರಸ್ತೆ 


| 


ಕಟ್ಟಡ 


ಜಿಲ್ಲೆ : ಬೆಂಗಳೂರು 


ಒಟ್ಟು || 139.14 

ಮುನೇಶ್ವರ ಸ್ಟೇಷನ್ ( ಪಿ. 312 ರಿಂದ ಪಿ. 313) 
ಗ್ರಾಮ : ಹೊಂಗಸಂದ್ರ ಹೋಬಳಿ : ಬೇಗೂರು- 1 

ತಾಲ್ಲೂಕು : ಬೆಂಗಳೂರು ದಕ್ಷಿಣ 
ಎ. ಜೆ.ಟೈರ್ ಮತ್ತು ಟ್ಯೂಬ್, ಟೀ 
ಸ್ಟಾಲ್, ಪಿಎಲ್ಆರ್ 
ಎಕ್ಸ್ಪೋಟ್ಸ್ ಸನ್ ಡೈರೆಕ್ಟ್ 
ವೇರ್‌ಹೌಸ್, ಶ್ರೀ ಸೆಲ್ಪ 
ವಿನಾಯಕ್ ಟ್ರಾನ್ಸ್ ಪೋರ್ಟ್, 
ಜಯಲಕ್ಷ್ಮಿ ಟ್ರಾನ್ಸ್ ಪೋರ್ಟ್, 

R5 -248 | 55 /8 

51. 00 | 
ಸೌಥ್ ಇಂಡಿಯನ್ ರೋಡ್ 
ವೇಸ್, ಕರ್ನಾಟಕ ಆಟೋ 
ಎಲೆಕ್ಟಿಕಲ್ & ಬ್ಯಾಟರಿ ವರ್ಕ್ಸ್, 
ಬ್ರಹ್ಮಶ್ರೀ ಜ್ಯೂಸ್ & 
ಕಾಂಡಿಮೆಂಟ್ಸ್. 


| ಗುರುಮೂರ್ತಿ ರೆಡ್ಡಿ ಬಿನ್ ತಿಮ್ಮಾರೆಡ್ಡಿ 


ಎ .ರಾಮರೆಡ್ಡಿ 

ಮತ್ತು 
ಇತರರ 


24 


ಉಳಿಕೆ 
ಪ್ರದೇಶ 


ರಸ್ತೆ 


ಖಾಲಿ 


ಸರ್ವಣಕುಮಾರಿ ಕೋಂ ಲೇಟ್ 
ಎನ್. ಆರ್. ಗುಪ್ತ 


25 . 


ಎ .ರಾಮರೆಡ್ಡಿ 

ಮತ್ತು 
ಇತರರ 


ಚಾಮುಂಡೇಶ್ವರಿ ರೋಲರ್ 
ಫ್ಲೋರ್ ಮಿಲ್. ಲಿ. 


R5 - 251 


55 / 6 


889 / 55 /6 


88.00 | 


ಉಳಿಕೆ 
ಪ್ರದೇಶ 


ರಸ್ತೆ 


ಉಮಾ 
ಮಹೇಶ್ವರಿ 
ಕನ್‌ಕ್ಷನ್ 
ಇವರ ಸ್ವತ್ತು 


ಜಮೀನು 


ಸ್ವತ್ತು 


ಒಟ್ಟು | 139. 00 


ವಯಾಡಕ್ಟ್ ( ಪಿ . 313 ರಿಂದ ಪಿ. 351) 


ಗ್ರಾಮ : ಹೊಂಗಸಂದ್ರ 


ಹೋಬಳಿ : ಬೇಗೂರು- 1 


ತಾಲ್ಲೂಕು : ಬೆಂಗಳೂರು ದಕ್ಷಿಣ 


ಜಿಲ್ಲೆ : ಬೆಂಗಳೂರು 


1) ಎನ್. ಎ . ಜಯರಾಂ, 
2 ) ಎನ್.ಎ . ಪ್ರಭಾಕರ ಗುಪ್ತ, 


ಎಂ . ಜೆ.ಆರ್. ಪ್ಲಾಟಿನ ಕನ್‌ಸ್ಪೆಕ್ಷನ್ 


R5 - 254 


49 /2 , 
49 / 


1170 /49 / ಮತ್ತು 

49 / 2 


5 .60 


ಉಳಿಕೆ 
ಪ್ರದೇಶ 


ಉಮಾ 
ಮಹೇಶ್ವರಿ | 


ಮೆ || 
ಮಾಯ 


ಶೆಡ್ 


R .N .I. No . KARBIL /2001/47147 POSTAL REGN. No. RNP/KA/BGS/2202 /2014 - 16 
Licensed to postwithout prepayment WPP No . 297 
೩೭೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೭, ೨೦೧೬ 


ಭಾಗ ೩ 


ಕನ್‌ಷ್ಟ್ರಕ್ಷನ್ | ಫರ್ನೀಚರ್ 
ಇವರ ಸ್ವತ್ತು || ಪ್ರೈ . ಲಿ. 


3) ಎನ್. ಎ . ಕೃಷಯ್ಯ ಶೆಟ್ಟಿ , 
4) ಎನ್. ಎ . ನಾಗರಾಜ , 
5) ಎನ್.ಎ . ವೆಂಕಟೇಶ ಗುಪ್ತ, 
6) ಎಂ . ಆರ್‌. ಶಾರದ, 
7) ಆರ್. ಶಾಂತಲಕ್ಷ್ಮಿ 
ಕೆ. ಆರ್. ಮೋಹನ ಕುಮಾರಿ , ಬಿ .ಆರ್. ರಂಗ 
ಸ್ವಾಮಿ , 
ಬಿ . ಆರ್. ವೇಣು ಗೋಪಾಲ್ ಬಿನ್ ಲೇಟ್ 
ಬಿ. ಸಿ. ರಾಮಯ್ಯ 


27 


R5 - 262 


49 /5 


7 . 00 


ಬಿ .ಆರ್. ವೇಣು ಗೋಪಾಲ್, 
ಸೆರಾಮಿಕ್ ಪಾರ್ಕ್, ಎಂ . ಪಿ . 

ಚಿಕನ್ ಸೆಂಟರ್ 


ಎನ್. 
ನಾಗರಾಜ 
ರೆಡ್ಡಿ ಇವರ 


49/5 , 7 


ಉಳಿಕೆ 
ಪ್ರದೇಶ 


ಸ್ತೆ 


ರಸ್ತೆ 


ಕಟ್ಟಡ 


R5 - 263 


497 


29.60 


| ಪಿ. ನಾಗರಾಜು, ಪಾಪಮ್ಮ , ಜಿ.ರಮೇಶ್ 


ಉಳಿಕೆ 


29 


R5 - 264 


49/ 7 


|| 


ಸ್ವತ್ತಿನ ಸಂಖ್ಯೆ 49 /7 | 


25 . 70 


ಪ್ರದೇಶ | 


ರಸ್ತೆ 


ಸುಧಾ 
ಇವರ ಸ್ವತ್ತು 


ಕಟ್ಟಡ 


ಭರತ್ ಡಿಜಿಟಲ್ ಸ್ಟುಡಿಯೋ , 

ಧನಲಕ್ಷ್ಮಿ ಸ್ವೀಟ್ಸ್ & ಬೇಕರಿ, 
ಶ್ರೀನಿಧಿ ಉಪಹಾರ, ಪ್ಯಾಲೇಸ್ 
ಬೇಕರಿ ಮತ್ತು ಸ್ವೀಟ್ಸ್, ಮಲ್ನಾಡ್ 

ಎಂಟರ್ ಪ್ರೈಸಸ್ 
ನೇತ್ರ ಬಾರ್ ಮತ್ತು 
ರೆಸ್ಟೋರೆಂಟ್ 


30 | ಸಿ.ಆರ್. ನಾಗೇಂದ್ರ ಬಿನ್ ಲೇಟ್ ರಾಮಯ್ಯ 


R5 - 268 


49 /7 


| 


ಹೆಚ್ .ಎಲ್. ನಂ . 49 /7 ] 


5.40 | 


ರಸ್ತೆ 


ಉಳಿಕೆ 

| ಸುಧಾ 
ಪ್ರದೇಶ ಇವರ ಸ್ವತ್ತು 


ಕಟ್ಟಡ 


73.30 


ಒಟ್ಟು | 
ಒಟ್ಟು ವಿಸ್ತೀರ್ಣ 

| 


842 .97 


: ಘೋಷ್ಟಾರೆ : 


ಗ್ರಾಮದ ಹೆಸರು 


ವಿಸ್ತೀರ್ಣ 
( ಚ. ಮೀ . ಗಳಲ್ಲಿ) 

257. 93 


ರೂಪೇನ ಅಗ್ರಹಾರ 
ಬೊಮ್ಮನ ಹಳ್ಳಿ 
ಹೊಂಗಸಂದ್ರ 


233 .60 


351 .44 


ಒಟ್ಟು 


842 .97 


P. R, 798 


SC- 65 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ.), 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


